KA / BG- GPO /2515/WPP47/2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಫೆಬ್ರವರಿ ೧೧, ೨೦೧೦ ( ಮಾಘ ೨೨ , ಶಕ ವರ್ಷ ೧೯೩೧) | ಸಂಚಿಕೆ ೬ 


ಸಂಪುಟ ೧೪೫ 


ಭಾಗ - ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ , ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಅಂತಿಮ ಅಧಿಸೂಚನೆ 
ನಂ . ಕೆ.ಎಸ್. ಎ . : ಸಿ. ಆ‌ : 22 / 07 - 08, ಬೆಂಗಳೂರು, ದಿನಾಂಕ: 7ನೇ ಜನವರಿ 2010 
ನಂ .ಕೆ.ಎಸ್.ಎ. ಸಿ. ಆ‌ : 22 /07 - 08 , ದಿನಾಂಕ: 24 .12.2008 ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟಿಸಿ ಅದರಲ್ಲಿ ಸದರಿ ಅಧಿಸೂಚನೆಯ ಷೆಡ್ಯೂಲ್‌ನಲ್ಲಿರುವ ಬೆಂಗಳೂರು ಉತ್ತರ ತಾಲ್ಲೂಕು, 
ಯಶವಂತಪುರ ಹೋಬಳಿ, ಮುನೇಶ್ವರ ನಗರ ( ಮುತ್ಯಾಲನಗರ) 0.38 ಗುಂಟೆ ವಿಸ್ತೀರ್ಣದ ಕೊಳಚೆ ಪ್ರದೇಶವನ್ನು ಕರ್ನಾಟಕ 
ಕೊಳಚೆ ಪ್ರದೇಶಗಳ (ನಿರ್ಮೂಲನೆ ಮತ್ತು ಅಭಿವೃದ್ದಿ) ಕಾಯ್ದೆ 1973 ರ ಸೆಕ್ಷನ್ 3 ರಡಿಯಲ್ಲಿ ಪ್ರಾರಂಭಿಕವಾಗಿ ಕೊಳಚೆ 
ಪ್ರದೇಶವೆಂದು ಘೋಷಿಸಿ ಸಂಬಂಧಿಸಿದವರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 

ಈ ಬಗ್ಗೆ ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿಯವರು ವರದಿ ಸಲ್ಲಿಸಿ, ಈ ಪ್ರದೇಶದಲ್ಲಿ 
ಗುಡಿಸಲುಗಳು ಇರುವುದರಿಂದ ಈ ಪ್ರದೇಶವು ಗುಣಲಕ್ಷಣಗಳನ್ನು ಹೊಂದಿರುವುದರಿಂದ ಇದನ್ನು ಕೊಳಚೆ ಪ್ರದೇಶವೆಂದು 
ಅಂತಿಮವಾಗಿ ಘೋಷಿಸುವಂತೆ ತಿಳಿಸಿರುತ್ತಾರೆ ಹಾಗೂ ಪ್ರಿಲಿಮಿನರಿ ಅಧಿಸೂಚನೆ ಹೊರಡಿಸಿದ ದಿನಾಂಕ: 24 .12.2008ರ 
ನಂತರ ರೈಲ್ವೆ ಇಲಾಖೆಯಿಂದ ಯಾವುದೇ ಆಕ್ಷೇಪಣೆ ಬಂದಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. 

ಪ್ರಶ್ನಿತ ಕೊಳಚೆ ಪ್ರದೇಶದಲ್ಲಿ ಗುಡಿಸಲು/ ಮನೆಗಳು ದುರಸ್ಥಿ ಇಲ್ಲದೇ ಕುಡಿಯುವ ನೀರು, ದೀಪ, ರಸ್ತೆ, ಚರಂಡಿ 
ಇತ್ಯಾದಿ ಮೂಲಭೂತ ಸೌಕರ್ಯಗಳಿಲ್ಲದೇ ಅನಾರೋಗ್ಯದ ವಾತಾವರಣ ಉಂಟಾಗಿರುತ್ತದೆ. ಸದರಿ ಪ್ರದೇಶವನ್ನು ಅಭಿವೃದ್ಧಿ 
ಪಡಿಸುವುದು ಅತ್ಯಗತ್ಯವಾಗಿರುತ್ತದೆ. ಆದ್ದರಿಂದ ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 
1973ರ ಸೆಕ್ಷನ್ 3 ರಡಿಯಲ್ಲಿ ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ ಷೆಡ್ಯೂಲ್ ನಲ್ಲಿ ನಮೂದಿಸಿರುವ ಪ್ರದೇಶವನ್ನು 
ಮೇಲ್ಕಂಡ ಕಾಯ್ದೆಯ ಸೆಕ್ಷನ್ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿರುತ್ತೇನೆ. 

ಷೆಡ್ಯೂಲ್ 
ಬೆಂಗಳೂರು ಉತ್ತರ ತಾಲ್ಲೂಕು, ಯಶವಂತಪುರ ಹೋಬಳಿ, ಮುನೇಶ್ವರನಗರ ( ಮುತ್ಯಾಲನಗರ) ಕೊಳಚೆ ಪ್ರದೇಶದ 
ಚಕ್ಕುಬಂದಿ ಹಾಗೂ ಹದ್ದುಬಸ್ತು ತಃಖ್ಯೆ. 

( ೨೫೭ ) 


ಕ್ರಮ ಸಂಖ್ಯ 


( 


> 


ಈ ವಿಸ್ತೀರ್ಣ 


೨೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೦ 

ಭಾಗ - ೬ 
ಕೊಳಚೆ ಪ್ರದೇಶದ ಮಾಲೀಕರ | ಸರ್ವೆ | ವಿಸ್ತೀರ್ಣ 

ಚೆಕ್ಕುಬಂದಿಗಳು 
ಸಂ . . ಹೆಸರು ಮತ್ತು ಸ್ಥಳ | ಹೆಸರು ನಂ . | ಎ: ಗುಂ . | ಪೂರ್ವ | ಪಶ್ಚಿಮ | ಉತ್ತರ ದಕ್ಷಿಣ 
ಮುನೇಶ್ವರನಗರ 0 . 38 ಖಾಸಗಿ ರೈಲ್ವೇ | ರೈಲ್ವೇ 

ಖಾಸಗಿ 
( ಮುತ್ಯಾಲನಗರ) 

ಪ್ರದೇಶ ಪ್ರದೇಶ | ಪ್ರದೇಶ ಪ್ರದೇಶ 
ಕೊಳಚೆ ಪ್ರದೇಶ, 
ಯಶವಂತಪುರ 
ಹೋಬಳಿ, 
ಬೆಂಗಳೂರು ಉತ್ತರ 
ತಾಲ್ಲೂಕು 

ಹೆಚ್ . ರಾಮಾಂಜನೇಯ 
ಪಿ . ಆರ್. 20 

ಜಿಲ್ಲಾಧಿಕಾರಿಗಳು , ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಉಪವಿಭಾಗಾಧಿಕಾರಿಯವರ ಕಾರ್ಯಾಲಯ , ದಾವಣಗೆರೆ , ಉಪವಿಭಾಗ, ದಾವಣಗೆರೆ 

ಈ ತಿದ್ದುಪಡಿ ಅಧಿಸೂಚನೆ 
ಸಂ : ಎಲ್‌ಏಕ್ಯೂ . ಎಸ್ ಆರ್‌.5 / 09 - 10 , ದಾವಣಗೆರೆ, ದಿನಾಂಕ: 4ನೇ ಜನವರಿ 2010 
ಹರಿಹರ ತಾಲ್ಲೂಕು ಮಲೆಬೆನ್ನೂರು ಹೋಬಳಿ ನಂದಿಗುಡಿ ಗ್ರಾಮದ ರಿ. ಸ. ನಂ .18 /2ಪಿಪಿ1 ಹಾಗೂ ಇತರೆ ಸೇರಿ 
ಒಟ್ಟು 18 -24 ಎಕರೆ ಜಮೀನನ್ನು ನೆರೆಪೀಡಿತ ಕುಟುಂಬಗಳನ್ನು ಸ್ಥಳಾಂತರಿಸಿ ಪುನರ್ವಸತಿ ಕಲ್ಪಿಸುವ ಸಲುವಾಗಿ ಭೂ 
ಸ್ವಾಧೀನ ಪಡಿಸಿಕೊಳ್ಳುತ್ತಿರುವ ಪ್ರಕರಣದಲ್ಲಿ ಹೊರಡಿಸಲಾದ ಭೂ ಸ್ವಾಧೀನ ಕಾಯ್ದೆಯ ಕಲಂ - 4 (1) ರ ಪ್ರಾಥಮಿಕ ಅಧಿಸೂಚನೆ 
ಸಂ :ಎಲ್ಏಕ್ಯೂ .ಸಿಆರ್‌.88 /09 -10, ದಿನಾಂಕ:15.12 .2009ರ ಅಧಿಸೂಚನೆಯಲ್ಲಿ ಕೆಲವು ತಪ್ಪುಗಳಾಗಿದ್ದು, ಅವುಗಳನ್ನು ಈ 
ಕೆಳಕಂಡ ತಃಖ್ಯೆಯಲ್ಲಿ ತೋರಿಸಿರುವಂತೆ ಸರಿಪಡಿಸಿಕೊಂಡು ಓದಿಕೊಳ್ಳತಕ್ಕದ್ದು. 

ಮುದ್ರಣ ಗೊಂಡಿರುವುದು ವಿಸಿ ಸರಿಪಡಿಸಿಕೊಂಡು ಓದುವ ವಿಷಯ ವಿ , 
ಕಾಲಂ ಸಂಖ್ಯೆ ಎ - ಗುಂ 

ಎ - ಗುಂ 
ಕ್ರ. ಸಂ .6, ಕಾಲಂ - 11ರಲ್ಲಿ 1 - 06 

3 - 08 
4 - 35 
1 - 00 

ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿ , 
ಪಿ . ಆರ್. 24 

ದಾವಣಗೆರೆ ಉಪವಿಭಾಗ, ದಾವಣಗೆರೆ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಪ್ರಿಲಿಮಿನರಿ ಅಧಿಸೂಚನೆ 
ಸಂ .ಕೆ. ಎಸ್ . ಎ . ಸಿ. ಆರ್ : 11 / 08 - 09 , ಬೆಂಗಳೂರು, ದಿನಾಂಕ: 19ನೇ ನವೆಂಬರ್ 2008 
ಬೆಂಗಳೂರು ದಕ್ಷಿಣ ತಾಲ್ಲೂಕು, ಕೆಂಗೇರಿ ಹೋಬಳಿ ವ್ಯಾಪ್ತಿಯ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ 
ಪ್ರದೇಶದಲ್ಲಿ ಇರುವ ಮನೆಗಳು ಒತ್ತೊತ್ತಾಗಿದ್ದು ಜನರು ಸಾಮಾನ್ಯ ಸ್ಥಿತಿಯಲ್ಲಿ ವಾಸಿಸಲು ಅನಾನುಕೂಲ ಉಂಟಾಗಿದ್ದು, ಹಾಲಿ 
ಇರುವ ಗುಡಿಸಲುಗಳ ದುರಸ್ಥಿ ಇಲ್ಲದೇ ಕುಡಿಯುವ ನೀರು, ದೀಪ, ರಸ್ತೆ , ಚರಂಡಿ ಇತ್ಯಾದಿ ಮೂಲಭೂತ ಸೌಕರ್ಯಗಳಿಲ್ಲದ 
ಕಾರಣ ಅನಾರೋಗ್ಯಕರ ವಾತಾವಣರ ಉಂಟಾಗಿರುವುದನ್ನು ಅಧಿಕಾರಿಗಳು ವರದಿ ಮಾಡಿರುತ್ತಾರೆ. ಈ ಪ್ರದೇಶವು 
ಜನಸಂದಣಿಯಿಂದ ಕೂಡಿದ್ದು , ಮಾಲಿನ್ಯ ಮತ್ತು ಅನಾರೋಗ್ಯಕರ ವಾತಾವರಣದಿಂದ ಕೂಡಿರುವುದರಿಂದ ಈ ಪ್ರದೇಶವನ್ನು 
ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್ 3 ರಡಿಯಲ್ಲಿ ಕೊಳಚೆ 
ಪ್ರದೇಶವೆಂದು ಘೋಷಿಸುವುದು ಅವಶ್ಯವೆಂದು ಕಂಡುಬಂದಿರುತ್ತದೆ. 

ಆದ್ದರಿಂದ ಈ ಕೆಳ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು 
ನಿರ್ಮೂಲನಾ ) ಕಾಯ್ದೆ 1973ರ ಸೆಕ್ಷನ್ 3 ರಡಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು ಕೊಳಚೆ ಪ್ರದೇಶವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 

ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಕಾರ್ಯದರ್ಶಿಗಳು, ಕರ್ನಾಟಕ ಕೊಳಚೆ 
ನಿರ್ಮೂಲನಾ ಮಂಡಳಿ, ಶೇಷಾದ್ರಿಪುರ, ಬೆಂಗಳೂರು- 20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ 
ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15 ) ಹದಿನೈದು ದಿವಸಗಳ ಕಾಲಾವಕಾಶ 
ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಕೊಳಚೆ 


ಕಾವಲ್‌ 


ಸಂಸ್ಥೆ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧ , ೨೦೧೦ 

೨೫೯ 
ಷೆಡ್ಯೂಲ್ 
ಬೆಂಗಳೂರು ದಕ್ಷಿಣ ತಾಲ್ಲೂಕು, ಕೆಂಗೇರಿ ಹೋಬಳಿ , ವಳಗೇರಹಳ್ಳಿ ಗ್ರಾಮದ ಹಕ್ಕಿಪಿಕ್ಕಿ ಕಾಲೋನಿಕೊಳಚೆ ಪ್ರದೇಶದ 
ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ಯೆ . 
ಕ್ರ | ಕೊಳಚೆ ಪ್ರದೇಶದ ಹೆಸರು 

ಸರ್ವೆ ವಿಸ್ತೀರ್ಣ 

ಚೆಕ್ಕುಬಂದಿಗಳು 
ಸಂ. | ಮತ್ತು ಸ್ಥಳ ಪ್ರದೇಶದಲ್ಲಿರುವ ನಂ . ಎ : ಗುಂ . ಪೂರ್ವ | ಪಶ್ಚಿಮ | ಉತ್ತರ 

ದಕ್ಷಿಣ 
ಜಮೀನಿನ 

ಮಾಲೀಕರ ಹೆಸರು 
1 . ಹಕ್ಕಿಪಿಕ್ಕಿ ಕಾಲೋನಿ ಕೊಳಚೆ | ಸರ್ಕಾರಿ ಮುಫತ್ | 16 | 1 .36 ಖಾಸಗಿ | ಕೆರೆ ಪ್ರಾಣಿದಯಾ | ಬೆಟ್ಟಸ್ವಾಮಿ 
ಪ್ರದೆಶ, ವಳಗೇರಹಳ್ಳಿ 

ಸ್ವತ್ತು | 

ಲೇಔಟ್ 
ಗ್ರಾಮ , ಕೆಂಗೇರಿ ಹೋಬಳಿ , 
ಬೆಂಗಳೂರು ದಕ್ಷಿಣ 
ತಾಲ್ಲೂಕು 

ಜಿ. ಎನ್ . ನಾಯಕ್ 
ಪಿ .ಆರ್. 27 

ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಅಂತಿಮ ಅಧಿಸೂಚನೆ 
ನಂ . ಕೆ. ಎಸ್ . ಎ . : ಸಿ. ಆ‌ : 14 / 08 - 09 , ಬೆಂಗಳೂರು, ದಿನಾಂಕ: 7ನೇ ಜನವರಿ 2010 
ನಂ .ಕೆ. ಎಸ್ . ಎ : ಸಿ . ಆರ್ : 14 / 08 - 09 , ದಿನಾಂಕ : 24 .12. 2008 ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟಿಸಿ ಅದರಲ್ಲಿ ಸದರಿ ಅಧಿಸೂಚನೆಯ ಷೆಡ್ಯೂಲ್‌ನಲ್ಲಿರುವ ಬೆಂಗಳೂರು ಉತ್ತರ ತಾಲ್ಲೂಕು, 
ಹನುಮಂತಪುರ ಗ್ರಾಮದ ಸ. ನಂ . 56 ರಲ್ಲಿನ 0.09 ಗುಂಟೆ ವಿಸ್ತೀರ್ಣದ ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ 
ಪ್ರದೇಶಗಳ (ನಿರ್ಮೂಲನೆ ಮತ್ತು ಅಭಿವೃದ್ಧಿ) ಕಾಯ್ದೆ 1973 ರ ಸೆಕ್ಷನ್ 3 ರಡಿಯಲ್ಲಿ ಪ್ರಾರಂಭಿಕವಾಗಿ ಕೊಳಚೆ ಪ್ರದೇಶವೆಂದು 
ಘೋಷಿಸಿ ಸಂಬಂಧಿಸಿದವರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 

ಈ ಬಗ್ಗೆ ಆಯುಕ್ತರು , ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿಯವರು ವರದಿ ಸಲ್ಲಿಸಿ, ಸದರಿ ಕೊಳಚೆ 
ಪ್ರದೇಶವನ್ನು ಪ್ರಾರಂಭಿಕವಾಗಿ ಘೋಷಣೆ ಮಾಡಿ ದಿನಾಂಕ:24.12.2008 ರಂದು ಹೊರಡಿಸಿದ ಅಧಿಸೂಚನೆಯನ್ನು ಕೊಳಚೆ 
ಪ್ರದೇಶದಲ್ಲಿ ಪ್ರಚುರಪಡಿಸಿದ್ದು, ಈ ಕೊಳಚೆ ಪ್ರದೇಶದ ಬಗ್ಗೆ ಈವರೆವಿಗೂ ಯಾವುದೇ ಆಕ್ಷೇಪಣೆಗಳು ಬಂದಿಲ್ಲವಾದ ಕಾರಣ 
ಸದರಿ ಪ್ರದೇಶವನ್ನು ಮಂಡಳಿಯ ಕಾಯ್ದೆ ಅಧಿನಿಯಮ 3 ರ ಪ್ರಕಾರ ಅಂತಿಮವಾಗಿ ಘೋಷಣೆ ಮಾಡುವಂತೆ 
ಕೋರಿರುತ್ತಾರೆ . 
ಈ ಪ್ರಶ್ನೆತ ಕೊಳಚೆ ಪ್ರದೇಶದಲ್ಲಿ ಗುಡಿಸಲು/ ಮನೆಗಳು ದುರಸ್ಥಿ ಇಲ್ಲದೇ ಕುಡಿಯುವ ನೀರು, ದೀಪ, ರಸ್ತೆ, ಚರಂಡಿ 
ಇತ್ಯಾದಿ ಮೂಲಭೂತ ಸೌಕರ್ಯಗಳಿಲ್ಲದೇ ಅನಾರೋಗ್ಯದ ವಾತಾವರಣ ಉಂಟಾಗಿರುತ್ತದೆ . ಸದರಿ ಪ್ರದೇಶವನ್ನು ಅಭಿವೃದ್ಧಿ 
ಪಡಿಸುವುದು ಅತ್ಯಗತ್ಯವಾಗಿರುತ್ತದೆ. ಆದ್ದರಿಂದ ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 
1973ರ ಸೆಕ್ಷನ್ 3 ರಡಿಯಲ್ಲಿ ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ ಷೆಡ್ಯೂಲ್ ನಲ್ಲಿ ನಮೂದಿಸಿರುವ ಪ್ರದೇಶವನ್ನು 
ಮೇಲ್ಕಂಡ ಕಾಯ್ದೆಯ ಸೆಕ್ಷನ್ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿರುತ್ತೇನೆ. 

ಷೆಡ್ಯೂಲ್ 
ಬೆಂಗಳೂರು ಉತ್ತರ ತಾಲ್ಲೂಕು, ಹನುಮಂತಪುರ ಗ್ರಾಮದ ಅಂಬೇಡ್ಕರ್ ಕೊಳಚೆ ಪ್ರದೇಶ ಭಾಗ -2, ಕೊಳಚೆ 
ಪ್ರದೇಶದ ಚಕ್ಕುಬಂದಿ ಹಾಗೂ ಹದ್ದುಬಸ್ತು ತಃಖ್ಯೆ. 
ಕ್ರ ಕೊಳಚೆ ಪ್ರದೇಶದ ಹೆಸರು | ಮಾಲೀಕರ | ಸರ್ವೆ | ವಿಸ್ತೀರ್ಣ 

ಚೆಕ್ಕುಬಂದಿಗಳು 
ಮತ್ತು ಸ್ಥಳ ಹೆಸರು ಎ : ಗುಂ . ಪೂರ್ವ ಪಶ್ಚಿಮ | ಉತ್ತರ 

ದಕ್ಷಿಣ 
ಅಂಬೇಡ್ಕರ್ ಕೊಳಚೆ 0. 09 ಬ್ರಿಟಾನಿಯಾ ಇದೇ | ಇದೇ 

ಅಂಬೇಡ್ಕರ್ ಸ್ಥಂಗೆ 
ಪ್ರದೇಶ ಭಾಗ - 2, 

ಗುಂಟೆ ಕಾರ್ಖಾನೆಯ ನಂಬರಿನ | ನಂಬರಿನ ಘೋಷಿಸಲ್ಪಟ್ಟಿರುವ 
ಹನುಮಂತಪುರ ಗ್ರಾಮ , 

ಕಾಂಪೌಂಡ್ ಖಾಲಿ ಖಾಲಿ ಪ್ರದೇಶ ಪ್ರದೇಶ 
ಬೆಂಗಳೂರು ಉತ್ತರ 

ಪ್ರದೇಶ 
ತಾಲ್ಲೂಕು 

ಹೆಚ್. ರಾಮಾಂಜನೇಯ 
ಪಿ .ಆರ್. 19 

ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು 


*)2 


- 


ಸರ್ಕಾರಿ 


೨೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೧, ೨೦೧೦ 

ಭಾಗ - ೬ 
ವಿಶೇಷ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರ ನಡವಳಿಗಳು 
ವಿಷಯ : ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ , ಜ್ಯೋತಿಪುರ ಗ್ರಾಮದ ಸ. ನಂ .101ರಲ್ಲಿ 0 -15 

ಗುಂಟೆ ಜಮೀನನ್ನು ಸಾರ್ವಜನಿಕ ಬಸ್ ನಿಲ್ದಾಣ ಮತ್ತು ಸಮುದಾಯ ಭವನಕ್ಕೆ ಕಾಯ್ದಿರಿಸುವ ಬಗ್ಗೆ. 
ಉಲ್ಲೇಖ: 1) ಸರ್ಕಾರದ ಸುತ್ತೋಲೆಸಂಖ್ಯೆ: ಆರ್. ಡಿ.70 ಎಲ್ ಜಿಬಿ.2008 ದಿನಾಂಕ: 08.08.2008. 

2) ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು ರವರ ವರದಿ ಸಂಖ್ಯೆ : ಎಲ್.ಎನ್. ಡಿ. ಸಿಆರ್‌. 

512 /08 - 09 ದಿನಾಂಕ: 10.09 . 2009 . 
ಪ್ರಸ್ತಾವನೆ: 

* ಬೆಂಗಳೂರು ಪೂರ್ವ ತಾಲ್ಲೂಕು ಬಿದರಹಳ್ಳಿ ಹೋಬಳಿ, ಜ್ಯೋತಿಪುರ ಗ್ರಾಮದ ಸ. ನಂ .101ರಲ್ಲಿ ಒಟ್ಟು 17 - 13 
ಎಕರೆ /ಗುಂಟೆ ಜಮೀನು ಇದ್ದು, ಸದರಿ ಜಮೀನು ಸರ್ಕಾರಿ ತೋಪು ಎಂದು ವರ್ಗೀಕೃತಗೊಂಡಿದೆ. ಈ ಪೈಕಿ 0 - 15 ಗುಂಟೆ 
ಜಮೀನನ್ನು ಸಾರ್ವಜನಿಕ ಬಸ್ ನಿಲ್ದಾಣ ಮತ್ತು ಸಮುದಾಯ ಭವನಕ್ಕೆ ಕಾಯ್ದಿರಿಸಬೇಕಾಗಿ ಉಲ್ಲೇಖ ( 2) ರಲ್ಲಿ 
ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ. ಆರ್. ಪುರಂ ಇವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಆದೇಶ 
ನಂ : ಎಲ್.ಎನ್ . ಡಿ ( ಪೂ ) ಸಿ. ಆರ್ .117 / 09 - 10 , ದಿನಾಂಕ: 20ನೇ ಜನವರಿ 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಜ್ಯೋತಿಪುರ ಗ್ರಾಮದ 
ಸ. ನಂ .101ರಲ್ಲಿ 0 - 15 ಗುಂಟೆ ವಿಸ್ತೀರ್ಣದ ಜಮೀನನ್ನು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಕಲಂ 71 ರಡಿ 
ಸಾರ್ವಜನಿಕ ಬಸ್ ನಿಲ್ದಾಣ ಮತ್ತು ಸಮುದಾಯ ಭವನಕ್ಕೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಕಾಯ್ದಿರಿಸಿ ಈ ಮೂಲಕ 
ಆದೇಶಿಸಿದೆ. 

ಷರತ್ತುಗಳು 
1. ಕಾಯ್ದಿರಿಸಿದ ಜಮೀನನ್ನು ಉದ್ದೇಶಿತ ಸಾರ್ವಜನಿಕ ಸಮುದಾಯ ಭವನ ಹಾಗೂ ಬಸ್ ನಿಲ್ದಾಣಕ್ಕೆ ಮಾತ್ರ 

ಎರಡು ವರ್ಷದೊಳಗೆ ಬಳಸತಕ್ಕದ್ದು . 
2. ಉದ್ದೇಶಿತ ಯೋಜನೆಗೆ ಈ ಜಮೀನು ಬಳಕೆಯಾಗದಿದ್ದ ಪಕ್ಷದಲ್ಲಿ ಕೂಡಲೇ ಜಮೀನನ್ನು ಕಂದಾಯ ಇಲಾಖೆಗೆ 
ಈ ಹಿಂದಿರುಗಿಸತಕ್ಕದ್ದು . 
3. ಪ್ರಶ್ನಿತ ಜಮೀನಿನ ಬಗ್ಗೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ ಈ ಆದೇಶವು 
- ನ್ಯಾಯಾಲಯದ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ . 
4. ಈ ಭೂಮಿಯಲ್ಲಿ ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕರವಾದ ರೀತಿಯಲ್ಲಿ ಏನನ್ನೂ 
ಮಾಡತಕ್ಕದ್ದಲ್ಲ. 

ಹೆಚ್. ರಾಮಾಂಜನೇಯ 
ಪಿ . ಆರ್ , 38 

ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪುರಸಭಾ ಕಾರ್ಯಾಲಯ , ಶಿಕಾರಿಪುರ 
ಶಿವಮೊಗ್ಗ ಜಿಲ್ಲೆ, ಕರ್ನಾಟಕ ರಾಜ್ಯ 

ಸಾರ್ವಜನಿಕರ ಪ್ರಕಟಣೆ 
ಪುಶಿ/ ಸಿ. ಆರ್./ ಮಿಸ್ / 29 / 2009 - 10, ದಿನಾಂಕ: 12ನೇ ಜನವರಿ 2010 
ವಿಷಯ : ಶಿಕಾರಿಪುರ ಪುರಸಭೆಯ ಬಸ್ ನಿಲ್ದಾಣಗಳ ಬಸ್ ನಿಲುಗಡೆ ಶುಲ್ಕವನ್ನು ಪರಿಷ್ಕರಣೆ ಮಾಡಲು 

ಸಾರ್ವಜನಿಕರ ಆಕ್ಷೇಪಣೆ ಸಲ್ಲಿಸುವ ಕುರಿತು. 
ಕರ್ನಾಟಕ ರಾಜ್ಯ ಪುರಸಭೆ ಕಾಯ್ದೆ 1966 ( Bys- Laws) ನಿಯಮಗಳಂತೆ ಶಿಕಾರಿಪುರ ಪುರಸಭೆಯ ಬಸ್ 
ನಿಲ್ದಾಣಗಳ ಬಸ್ ನಿಲುಗಡೆ ಶುಲ್ಕವನ್ನು ಪರಿಷ್ಕರಣೆ ಮಾಡಲು ಈ ಕಾರ್ಯಾಲಯದ ಠರಾವು ಸಂ . 20 , 
ದಿನಾಂಕ:02.09 .2009 ರಲ್ಲಿ ಬಸ್ ನಿಲುಗಡೆ ಶುಲ್ಕವನ್ನು ರೂ .2/ - ರಿಂದ ರೂ .10 / - ಕ್ಕೆ ಹೆಚ್ಚಿಸಲು ತೀರ್ಮಾನಿಸಿರುವ ಮೇರೆಗೆ 
ಸಾರ್ವಜನಿಕ ಮತ್ತು ಬಸ್ ಮಾಲೀಕರ ಯಾವುದೇ ಆಕ್ಷೇಪಣೆ ಮತ್ತು ತಂಟೆ ತಕರಾರುಗಳು ಇದ್ದಲ್ಲಿ ಪ್ರಕಟಣೆ ಮಾಡಿದ 
ದಿನಾಂಕದಿಂದ ಒಂದು ತಿಂಗಳ ಒಳಗೆ ಆಕ್ಷೇಪಣೆಯನ್ನು ಲಿಖಿತವಾಗಿ ಸಲ್ಲಿಸಲು ತಿಳಿಸಿದೆ. 
ಟಿ. ಎಸ್ . ಮೋಹನ್ 

ಎಂ . ಎಂ . ಕರಭೀಮಣ್ಣನವರ್ ಕೆ. ಎಂ . ಎ . ಎಸ್ 
ಪಿ . ಡಿ . 2 ಅಧ್ಯಕ್ಷರು 

ಮುಖ್ಯಾಧಿಕಾರಿ ಶ್ರೇಣಿ- 1 
ಪುರಸಭೆ, ಶಿಕಾರಿಪುರ 

ಪುರಸಭೆ, ಶಿಕಾರಿಪುರ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೧, ೨೦೧೦ 

೨೬೧ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂ ಆರ್ಜನೆ ಅಧಿನಿಯಮದ 4 (1 ) ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ. 

ಪ್ರಕರಣ ಸಂಖ್ಯೆ : ಎಲ್.ಎ . ಕ್ಯೂ / ವಿವ /100/ 09 -10, ದಿನಾಂಕ: 19ನೇ ಜನವರಿ 2010 
ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ , 2009 -10ನೇ ಸಾಲಿನಲ್ಲಿ ಅತಿವೃಷ್ಟಿಯಿಂದ ಹಾನಿಗೊಳಗಾದ ನಿರಾಶ್ರಿತ ಸಂತ್ರಸ್ಥರಿಗೆ ಪುನರ್ವಸತಿ 
ಕಲ್ಪಿಸುವ ಉದ್ದೇಶಕ್ಕಾಗಿ ಭೂ ಸ್ವಾಧೀನ ಅಗತ್ಯವಾಗಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ, 

ಕರ್ನಾಟಕ ಸರ್ಕಾರದ ಅಧಿನಿಯಮ 1991 ರ 33 ರ ಮೂಲಕ ತಿರ ಯಾದ ಭೂ ಆರ್ಜನೆ ಅಧಿನಿಯಮ , 1984 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894 ) ಪ್ರಕರಣದ (1) ನೇ 
ಉಪ ಪ್ರಕರಣದ ಅನುಬಂಧಗಳ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮ 
4 ( 2 ) ರ ಪ್ರಕರಣದ ಮೂಲಕ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು , ಹರಪನಹಳ್ಳಿ ಉಪ ವಿಭಾಗ, ಹರಪನಹಳ್ಳಿ, ಅವರ 
ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 

* ಭೂ ಸ್ವಾಧೀನ ಕಾಯ್ದೆಯ ಪ್ರಕರಣದ 17 ಉಪ ಪ್ರಕರಣ ( 4) ರಲ್ಲಿ ವಿಧಿವತ್ತಾಗಿರುವ ಅಧಿಕಾರದ ಪ್ರಕಾರ ಕರ್ನಾಟಕ ಸರ್ಕಾರದಿಂದ ತುರ್ತು ಶಾಸನ ರೀತ್ಯಾ 5( ಎ) ರ ಕಟ್ಟುಪಾಡು 
ಅನ್ವಯಿಸುವುದಿಲ್ಲವೆಂದು ಸರ್ಕಾರದ ಆದೇಶ ಸಂ . ಕಂ . ಇ.16 / ಭೂ .ಸ್ವಾವ್ಯ./2009 ದಿ:26.10. 2009 ರಲ್ಲಿ ಅನುಮತಿಯನ್ನು ಪಡೆಯಲಾಗಿದೆ. 

* ಸದರಿ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಜಮೀನುಗಳ ಮೇಲೆ ನಿಯೋಜಿತವಾದ ಯಾವುದೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ 
ಅವರ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು, ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ 

ವಣಗೆರೆ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೇ , ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ 
ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ದಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವುದು. ಸದರಿ ಭೂಮಿಗಳ ಅಂತಹ 
ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ ( 7ನೇ ಖಂಡದ) ( 2) ನೆಯ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 
ಉಪ ವಿಭಾಗಾಧಿಕಾರಿಗಳು, ಹರಪನಹಳ್ಳಿ ಉಪ ವಿಭಾಗ, ಹರಪನಹಳ್ಳಿ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಫೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. 

ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಪನಹಳ್ಳಿ 

ಹೋಬಳಿ : ಚಿಗಟೇರಿ 

ಗ್ರಾಮ : ಮುತ್ತಿಗೆ 
ಖಾತೆದಾರರ ಅನುಭವದಾರರ ಹಿತಾಸಕ್ತಿ ತರಹೆ | ಸರ್ವೆ ನಂಬರ್ 

ಚಕ್ಕುಬಂದಿ 

ಅಗತ್ಯವಾದ ಆಕಾರ 
ಸಂ . ಹೊಂದಿರುವವರ ಹೆಸರು 

ಪೂರ್ವ ಪಶ್ಚಿಮ | ಉತ್ತರ 

| ದಕ್ಷಿಣ 

ಅಂದಾಜು ರೂ . ಪೈ 
ವಿಸ್ತೀರ್ಣ 

ಎ . ಸೆಂ . 
ಪಾಟೀಲ್ ಬಸವನಗೌಡ ಬಿನ್ ಬೆಟ್ಟನಗೌಡ, | ಖುಷಿ 242 

ಇದೇ ಸ. ನಂ . | ಇದೇ ಸ. ನಂ . 241 ಸ . ನಂ . 244 

6 . 00 2 . 70 
ನಾಮದಾರಿ ಸಣ್ಣಬಸಪ್ಪ, ಪಿ .ಕೊಟ್ರಗೌಡ ಬಿನ್ 

ಪೈಕಿ ಉಳಿದ ಸ. ನಂ . ಪೈಕಿ 
ಬಸವನಗೌಡ, ಪಿ . ಬಸವರಾಜ ಬಿನ್ 

ಜಮೀನು ( ರಸ್ತೆ) | ಉಳಿದ 
ಅರಸಬಸಪ್ಪ, ಪಿ .ಕೊಟ್ರಗೌಡ ಬಿನ್ 

ಜಮೀನು 
ಬೆಟ್ಟನಗೌಡ 

- 6 - 00 | 2 - 70 
ಪಿ .ಆರ್, 36 

ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ 


ಒಟ್ಟು 


೨೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧ , ೨೦೧೦ 

ಭಾಗ - ೬ 
ಕಂದಾಯ ಸಚಿವಾಲಯ 
1894 ರ ಭೂಸ್ವಾಧೀನ ಕಾಯ್ದೆಯ ಅಧಿನಿಯಮ 6(1) ನೇ ಪ್ರಕರಣದ ಮೇರೆಗೆ ಘೋಷಣೆ 

ಅಧಿಸೂಚನೆ ಸಂಖ್ಯೆ:ಕಂಇ 151 ಭೂಸ್ವಾಭೆ 2009 , ದಿನಾಂಕ: 12ನೇ ಜನವರಿ 2010 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್ ನಂ .32, ಬಿನ್ನಿಪೇಟೆ ಉಪ ವಿಭಾಗ, 
ಕೆಂಪಾಪುರ ಅಗ್ರಹಾರ ಭುವನೇಶ್ವರಿನಗರದಲ್ಲಿನ 6ನೇ ಮುಖ್ಯರಸ್ತೆಯನ್ನು (21ನೇ ಅಡ್ಡರಸ್ತೆ) 15ನೇ ಅಡ್ಡರಸ್ತೆಗೆ ಸಂಪರ್ಕ ಕಲ್ಪಿಸುವಲ್ಲಿ ಅಡ್ಡವಾಗಿರುವ ಸ್ವತ್ತಿನ ಸಂಖ್ಯೆ:75 ರ ಪೈಕಿ 1053.89 ಚ. ಅ. 
ಜಾಗವನ್ನು ರಸ್ತೆ ನಿರ್ಮಾಣಕ್ಕಾಗಿ ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ4 (1) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ:ಎಲ್1/ ಪಿ.ಆರ್. / 12 /2006 - 07, ದಿನಾಂಕ:19.12.2008ರ ಕರ್ನಾಟಕ 
ರಾಜ್ಯಪತ್ರದಲ್ಲಿ ದಿನಾಂಕ: 25.12 .2008 ರಂದು ಹಾಗೂ ತಿದ್ದುಪಡಿ ದಿನಾಂಕ: 01.10.2009 ರಂದು ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 

ಮತ್ತು ಕರ್ನಾಟಕ ಕಾಯ್ದೆ 33 - 1991ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ :1894 ರ (1)5 - ಎ ಪ್ರಕರಣದ, (2) ನೇ ಉಪ 
ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಂಟಿ ಆಯುಕ್ತರು ( ಆಸ್ತಿಗಳು) ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ, ಮೇಲೆ 
ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ, 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಸಹಾಯಕ ಆಯುಕ್ತರು ( ಆಸ್ತಿಗಳು) ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ , ಬೆಂಗಳೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ 
ವ್ಯವಹಾರಗಳ ಕುರಿತಂತೆ ಜಂಟಿ ಆಯುಕ್ತರು ( ಆಸ್ತಿಗಳು ) ರವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ 
ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇ ವನ್ನು ಪಡೆದುಕೊಳ್ಳುವ ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಸಹಾಯಕ ಆಯುಕ್ತರು ( ಆಸ್ತಿಗಳು) ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 

ಅನುಸೂಚಿ 
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್ ನಂ .32 , ಬಿನ್ನಿಪೇಟೆ ಉಪ ವಿಭಾಗ, ಕೆಂಪಾಪುರ ಅಗ್ರಹಾರ ಭುವನೇಶ್ವರಿನಗರದಲ್ಲಿನ 6ನೇ ಮುಖ್ಯರಸ್ತೆಯನ್ನು ( 21ನೇ ಅಡ್ಡರಸ್ತೆ) 15ನೇ ಅಡ್ಡರಸ್ತೆಗೆ 
ಸಂಪರ್ಕ ಕಲ್ಪಿಸುವಲ್ಲಿ ಅಡ್ಡವಾಗಿರುವ ಸ್ವತ್ತಿನ ಸಂಖ್ಯೆ:75ರ ಪೈಕಿ 1053. 89 ಚ. ಅ. ಜಾಗವನ್ನು ರಸ್ತೆ ನಿರ್ಮಾಣಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳಲು 
ಸಿ. ಟಿ.ಎಸ್./ ನಂ . 

ಚಕ್ಕುಬಂದಿ 

ಭೂಸ್ವಾಧೀನಕ್ಕೆ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಮುನಿಸಿಪಲ್ ಖಾತೆ ತರಹ 

ಬೇಕಾದ ವಿಸ್ತೀರ್ಣ 
ಸಂ . 

ನಂ . 

ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ | ಚದರ ಅಡಿ 
ಎಂ . ಎ . ಅರವಿಂದ್ | ಎಂ . ಎ . ಅರವಿಂದ್ ಮತ್ತು ಸಿ. ಟಿ . ಎಸ್ . ಖಾಲಿ ಸ್ವತ್ತಿನ ಸಂಖ್ಯೆ: 75 ರ ಸಿ. ಟಿ. ಎಸ್ . | ಸ್ಪಾಂ ವಾಟರ್ | 6ನೇ 1053 . 89 ಚ. ಅ . 
ಮತ್ತು ಎಸ್‌ . ಶುಭಾ ಎಸ್ . ಶುಭಾ ( ಜಂಟಿ) 

ನಂ .527, ಜಾಗ. ಉಳಿಕೆ ಜಾಗ ನಂ .527, ಓಪನ್ ಡ್ರೈನ್ ಮತ್ತು ರಸ್ತೆ ಮುಖ್ಯರಸ್ತೆ 
( ಜಂಟಿ) 

ಮುನಿಸಿಪಲ್ 

( ಸಿ. ಟಿ. ಎಸ್ . ಏರಿಯಾ ಉಳಿಕೆ 
ಖಾತೆ ನಂ . 75 

ನಂ . 527ರ ಪೈಕಿ) | 


ಪಿ .ಆರ್. 37 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ (ಭೂಸ್ವಾಧೀನ- 2 ಮತ್ತು ಪುನರ್‌ವಸತಿ) 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೧, ೨೦೧೦ 

೨೬೩ 
- ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 
ಭೂ ಸ್ವಾಧೀನ ಅಧಿನಿಯಮ 1894 (ತಿದ್ದುಪಡಿ ಅಧಿನಿಯಮ 1984) ಕಲಂ 4(1) ರ ಮೇರೆಗೆ ಅಧಿಸೂಚನೆ 

ಕ್ರಮಾಂಕ: ಎಲ್ ಎ ಕ್ಯೂ : ಎಸ್ ಆರ್ 4/2002 - 03 , ಚಿಕ್ಕಬಳ್ಳಾಪುರ , ದಿನಾಂಕ: 30ನೇ ಜೂನ್ 2009 
ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಕೈವಾರ ಏನಿಗದೆಲೆ ರಸ್ತೆಯಿಂದ ಬೊಮ್ಮಕಲ್ಲು ಸೇರುವ ರಸ್ತೆ ಅಭಿವೃದ್ದಿ 
ಪಡಿಸುವುದ ತ್ಯವಾಗಿದೆ ಎಂದು ಕರ್ನಾಟಕ ಸರ್ಕಾರದವರಿಗೆ ಕಂಡು ಬಂದಿರುವುದರಿಂದ, 

ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಸ್ವಾಧೀನ ಅಧಿನಿಯಮ 1894 (ಕೇಂದ್ರ) ಅಧಿನಿಯಮ ಸಂಖ್ಯೆ 1984 ರ 4ನೇ ಪ್ರಕರಣದ (1) ನೇ 
ಉಪಪ್ರಕರಣದ ಉಪಬಂಧಗಳ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರದ ಅಧಿನಿಯಮ 
4 (2) ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಅಸಿಸ್ಟೆಂಟ್ ಕಮೀಷನರ್ ಹಾಗೂ ಭೂ ಸ್ವಾಧೀನಾಧಿಕಾರಿ ಚಿಕ್ಕಬಳ್ಳಾಪುರ ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ 
ಮೂಲಕ ಅಧಿಕಾರ ನೀಡಿರುತ್ತೆ . 

ಸದರಿ ಅಧಿನಿಯಮದ 3( ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರದ ಅಧಿನಿಯಮದ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಕಾರ್ಯಗಳನ್ನು ನಿರ್ವಹಿಸಲು ಅಸಿಸ್ಟೆಂಟ್ 
ಕಮೀಷನರ್ ಹಾಗೂ ಭೂ ಸ್ವಾಧೀನಾಧಿಕಾರಿ , ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರನ್ನು ನೇಮಕ ಮಾಡಿರುತ್ತೆ. 

ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾರೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ 30 ದಿನಗಳ 
ಒಳಗಾಗಿ 1991ನೇ ಸಾಲಿನ ಕರ್ನಾಟಕ ಅಧಿನಿಯಮ 33 ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 3( ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಶಾಸನ 
ಕಾರ್ಯಗಳನ್ನು ನಿರ್ವಹಿಸಲು ಕರ್ನಾಟಕ ಸರ್ಕಾರವು ನೇಮಕ ಮಾಡಲಾದ ಅಸಿಸ್ಟೆಂಟ್ ಕಮೀಷನರ್ ಮತ್ತು ಭೂ ಸ್ವಾಧೀನಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಉಪ ವಿಭಾಗ, ಚಿಕ್ಕಬಳ್ಳಾಪುರ, ರವರಿಗೆ 
ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು. ಕರ್ನಾಟಕ ಸರ್ಕಾರದ ಅಧಿಸೂಚನೆ ಕ್ರಮಾಂಕ ಆರ್. ಡಿ. 53 : ಎ . ಕ್ಯೂ . ಡಬ್ಲೂ 75 ದಿನಾಂಕ: 25.06.1975 ನ್ನು ನೋಡಿ. 

ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಮೋಜಣಿದಾರರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆವುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ 
ಮಾಡಬಾರದೆಂದು ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ , ಗುತ್ತಿಗೆ, ಅಡಮಾನ , ಹಸ್ತಾಂತರಣ, 
ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಯಾ ಅಭಿವೃದ್ದಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು, ಚಿಕ್ಕಬಳ್ಳಾಪುರ 
ಜಿಲ್ಲೆ , ಚಿಕ್ಕಬಳ್ಳಾಪುರ ರವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆಗಾಗಿ ಮಾಡಲಾದ ಅಂತಹ ಭಾಗಗಳಿಗೆ ಪರಿಹಾರ ಧನವನ್ನು ನಿರ್ಧರಿಸುವ 
ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 

ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ಅಸಿಸ್ಟೆಂಟ್ ಕಮೀಷನರ್ ಮತ್ತು ಭೂ ಸ್ವಾಧೀನಾಧಿಕಾರಿಗಳು , ಚಿಕ್ಕಬಳ್ಳಾಪುರ ಉಪ ವಿಭಾಗ, ಚಿಕ್ಕಬಳ್ಳಾಪುರ, ಇವರ ಕಾರ್ಯಾಲಯದಲ್ಲಿ 
ಪರಿಶೀಲನೆಗಾಗಿ ಇಡಲಾಗಿದೆ. 

ಅನುಸೂಚಿ 
ಜಿಲ್ಲೆ: ಚಿಕ್ಕಬಳ್ಳಾಪುರ ತಾಲ್ಲೂಕು: ಚಿಂತಾಮಣಿ ಹೋಬಳಿ: ಕೈವಾರ 

ಗ್ರಾಮ : ಹುಲುಗುಮ್ಮನಹಳ್ಳಿ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು | ಸ, ನಂ . | ತರಹ 

ಚಕ್ಕುಬಂದಿ 

ಭೂಸ್ವಾಧೀನ ವಿವರ 
ಪೂರ್ವ 

ದಕ್ಷಿಣ ವಿಸ್ತೀರ್ಣ ಆಕಾರ 

ಸ . ನಂ . ಸ . ನಂ . ಸ . ನಂ . ಸ . ನಂ . ಎ - ಗುಂ | ರೂ .ಗಳಲ್ಲಿ 
1. ಶ್ರೀ ಎ.ಕೆ. ಈರಪ್ಪ 

| 1 /3 ಭಾಗಾಯು | 2 | 1/3ರ ಉಳಿಕೆ | 86/ 4 | 1 /4 0.0 1 /2 | 0.10 


ಸಂ . 


ಪಶ್ಚಿಮ 


ಸ್ವಂತ 


ಸ . ನಂ . 


ಸ್ವಂತ 


1 / 6 . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೦ 

ಭಾಗ - ೬ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು | ಸ, ನಂ . ತರಹ 

ಚಕ್ಕುಬಂದಿ 

ಭೂಸ್ವಾಧೀನ ವಿವರ 
ಪೂರ್ವ 

ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ . ನಂ . ಸ. ನಂ . 

ಸ . ನಂ . ಎ - ಗುಂ ರೂ . ಗಳಲ್ಲಿ 
2. | ಶ್ರೀ ಮುನಿಯಪ್ಪ ಬಿನ್ ಬೈಯಣ್ಣ | ಸ್ವಂತ 

1/ 4 ಭಾಗಾಯ್ತು . 2 1 / 4 ರ ಉಳಿಕೆ | 1 /3 | 1/5 | 0 . 0 1 /2 0 .10 
3. ಶ್ರೀ ಮುನಿತಿಮ್ಮಕ್ಕ ಬಿನ್ ಚಿಕ್ಕನಲ್ಲಪ್ಪ ಸ್ವಂತ 

1 /5 ಭಾಗಾಯ್ತು - 2 1/5 ರ ಉಳಿಕೆ 1/4 | 1 /6 0 . 0 1 / 2 0.10 
| ಶ್ರೀ ಎ .ಕೆ. ಗಂಗಪ್ಪ 

ಭಾಗಾಯ್ತು 

1/6 ರ ಉಳಿಕೆ 1/5 - 2 0. 01 1 / 2 | 
5. ಶ್ರೀ ನಾರಾಯಣ ಸ್ವಾಮಿ ಬಿನ್ ಸ್ವಂತ 

_ 2 | ತರಿ | 2 | 1 / 6 

86 / 4 32 

0 . 03 0 .30 
ನಾರಾಯಣಪ್ಪ 
6. ಶ್ರೀ ದೊಡ್ಡ ಮುನಿಯಪ್ಪ ಬಿನ್ | 0.01 ಸ್ವಂತ 

ತಿಮ್ಮಯ್ಯ 
ಶ್ರೀ ದೇವರಾಜು, 0.01 ಸ್ವಂತ 

ಖುಷ್ಠಿ 31ರ 31ರ ಉಳಿಕೆ | 32 | 31 0.07 1/2 | 0. 65 
| ಶ್ರೀ ಮುನಿವೆಂಕಟಪ್ಪ ಬಿನ್ ಮುನಿಯಪ್ಪ 

ಉಳಿಕೆ 
ಶ್ರೀ ಎಸ್ . ಹೊನ್ನಪ್ಪ ಬಿನ್ ಯೋಗಿ | 0.02 3/4 ಸ್ವಂತ 
ನಾರಾಯಣ 
ಶ್ರೀ ಎಂ . ಕೃಷ್ಣಪ್ಪ ಬಿನ್ 

0.02 3/4 ಸ್ವಂತ 
ಮುನಿದಾಸಪ್ಪ 
7. ಶ್ರೀ ಕೆ.ಎನ್. ವೆಂಕಟರಾಯಪ್ಪ ಬಿನ್ | ಸ್ವಂತ 

32 

32 32 / 2 _ 32 320 

0 . 20 
( ನಾರಾಯಣಪ್ಪ 
ಶ್ರೀ ಹೆಚ್ . ವಿ . ಕೃಷ್ಣಪ್ಪ ಬಿನ್ 

ಸ್ವಂತ 32 / 2 ಖುಷಿ 320 32 / 2 

32 / 2 32 

0 . 03 0.20 
ವೆಂಕಟಪ್ಪ 
9. ಶ್ರೀ ಹೆಚ್ . ವಿ. ಓಬಣ್ಣ ಬಿನ್ 

86 / 4 ಖುಷಿ 86 / 4 86 / 4 

| ರಸ್ತೆ | 2 0. 05 0. 50 
ವೆಂಕಟಪ್ಪ 

0.24 112 

ಜಿಲ್ಲಾಧಿಕಾರಿ , 
ಪಿ . ಆರ್‌. 39 

ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 


ಖುಷಿ 


ಸ್ವಂತ 


ರ 


d. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೦ 

೨೬೫ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 

ನಮೂನೆ29 
68ನೇ ಪ್ರಕರಣದ ( 5) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 

ಸಂಖ್ಯೆ: ಆರ್‌ಡಿ 370 ಎಲ್‌ಜಿಬಿ 2009 , ಬೆಂಗಳೂರು, ದಿನಾಂಕ: 23ನೇ ಜನವರಿ 2010 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ (5) ನೇ ಉಪ- ಪ್ರಕರಣದಿಂದ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಸದರಿ ಪ್ರಕರಣದ (1) ನೇ ಉಪ ಪ್ರಕರಣದ ಮೇರೆಗೆ ಹೊರಡಿಸಿದ 23.10.2008ರ ದಿನಾಂಕದ 
ಎಲ್ ಎನ್‌ಡಿ ( ಎಸ್) ಸಿಆರ್/504 /07 - 08ರ ಕ್ರಮ ಸಂಖ್ಯೆಯ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಮತ್ತು 
ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸರ್ಕಾರಿ ಕುಂಟೆ ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ 
ದಾಖಲೆಗಳನ್ನು ಮತ್ತು ಬೆಂಗಳೂರು ಜಿಲ್ಲಾಧಿಕಾರಿಗಳ ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ , ಸರ್ಕಾರಿ 
ಕುಂಟೆ ಮೇಲಣ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕುದೆಂದು ಈ ಮೂಲಕ ಘೋಷಿಸಿದೆ. 

ಅನುಸೂಚಿ 
ಸರ್ಕಾರಿ ಕುಂಟೆ ಭಾಗವು ಇರುವ ಗ್ರಾಮ ದೊಮ್ಮಸಂದ್ರ 
ತಾಲ್ಲೂಕು 

ಆನೇಕಲ್ 

ಬೆಂಗಳೂರು ನಗರ ಜಿಲ್ಲೆ 
ಸದರಿ ಭಾಗದ ವರ್ಣನೆ 

ಸರ್ಕಾರಿ ಕುಂಟೆ 
ಸರ್ಕಾರಿ ಕುಂಟೆ ಸರಿ ಸುಮಾರು ವಿಸ್ತೀರ್ಣ 0.14 ಗುಂಟೆ ( ಸ. ನಂ .219 ) 
ಮೇರೆಗಳು 

ಪೂರ್ವಕ್ಕೆ : ನಂಬರ್ ಕಾಣದ ಖರಾಬು 
ಪಶ್ಚಿಮಕ್ಕೆ : ರಸ್ತೆ 
ಉತ್ತರಕ್ಕೆ : ರಾಜಕಾಲುವೆ 
ದಕ್ಷಿಣಕ್ಕೆ : ಸಂತೆ ಮೈದಾನ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್. 49 

ಇ, ಈಶ್ವರ ನಾಯಕ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ ( ಭೂ . ಮಂ .) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 

ನಮೂನೆ 29 
68ನೇ ಪ್ರಕರಣದ ( 5) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 

ಸಂಖ್ಯೆ : ಆರ್‌ಡಿ 1 ಎಲ್‌ಜಿಬಿ 2010 , ಬೆಂಗಳೂರು, ದಿನಾಂಕ: 23ನೇ ಜನವರಿ 2010 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ (5) ನೇ ಉಪ- ಪ್ರಕರಣದಿಂದ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಸದರಿ ಪ್ರಕರಣದ (1) ನೇ ಉಪ ಪ್ರಕರಣದ ಮೇರೆಗೆ ಹೊರಡಿಸಿದ 13. 03 . 2009ರ ದಿನಾಂಕದ 

/ ಸಿಆರ್ /521 / 08 - 09ರ ಕ್ರಮ ಸಂಖ್ಯೆಯ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಮತ್ತು ಕೆಳಗಿನ 
ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಕುಂಟೆ ಖರಾಬು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ 
ದಾಖಲೆಗಳನ್ನು ಮತ್ತು ಬೆಂಗಳೂರು ಜಿಲ್ಲಾಧಿಕಾರಿಗಳ ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ , ಕುಂಟೆ 
ಖರಾಬು ಮೇಲಣ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕುದೆಂದು ಈ ಮೂಲಕ ಘೋಷಿಸಿದೆ 

ಅನುಸೂಚಿ 
ಕುಂಟೆ ಖರಾಬು ಭಾಗವು ಇರುವ ಗ್ರಾಮ ರಾಜಾಪುರ 
ತಾಲ್ಲೂಕು 

ಆನೇಕಲ್ 


೨೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧ , ೨೦೧೦ 

ಭಾಗ - ೬ 
ಬೆಂಗಳೂರು ನಗರ ಜಿಲ್ಲೆ 
ಸದರಿ ಭಾಗದ ವರ್ಣನೆ 

ಕುಂಟೆ ಖರಾಬು 
ಸರ್ಕಾರಿ ಕುಂಟೆ ಸರಿ ಸುಮಾರು ವಿಸ್ತೀರ್ಣ 0.15 ಗುಂಟೆ ( ಸ. ನಂ . 87/5) 
ಮೇರೆಗಳು 

ಪೂರ್ವಕ್ಕೆ : ಸ. ನಂ .87/5 
ಪಶ್ಚಿಮಕ್ಕೆ : ಸ. ನಂ .88 
ಉತ್ತರಕ್ಕೆ : ಸ. ನಂ .87/5ರ ಉಳಿಕೆ ಜಮೀನು 
ದಕ್ಷಿಣಕ್ಕೆ : ಸ. ನಂ .86 ಮತ್ತು ರಸ್ತೆ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ .ಆರ್. 50 

ಇ, ಈಶ್ವರ ನಾಯಕ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ ( ಭೂ . ಮಂ .) 
ವಿಶೇಷ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರ ನಡವಳಿಗಳು 
ವಿಷಯ : ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಮೇಡಹಳ್ಳಿ ಗ್ರಾಮದ ಸ. ನಂ . 88ರಲ್ಲಿ 0 -26 

ಗುಂಟೆ ಜಮೀನನ್ನು ಸರ್ಕಾರಿ ಶಾಲೆ ಕಟ್ಟಡ ಮತ್ತು ಆಟದ ಮೈದಾನಕ್ಕಾಗಿ ಕಾಯ್ದಿರಿಸುವ ಬಗ್ಗೆ. 
ಉಲ್ಲೇಖ : 1) ಸರ್ಕಾರದ ಸುತ್ತೋಲೆ ಸಂಖ್ಯೆ :ಆರ್. ಡಿ.70 ಎಲ್‌ಜಿಬಿ.2008 ದಿನಾಂಕ: 08.08.2008 , 

2 ) ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು ರವರ ವರದಿ ಸಂಖ್ಯೆ: ಎಲ್.ಎನ್. ಡಿ.ಸಿಆರ್‌. 

275 /07 - 08 ದಿನಾಂಕ: 21.10.2009 . 
ಪ್ರಸ್ತಾವನೆ: 

ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಮೇಡೆಹಳ್ಳಿ ಗ್ರಾಮದ ಸ. ನಂ .88ರಲ್ಲಿ 0 - 26 ಗುಂಟೆ 
ಜಮೀನು ಇದ್ದು, ಸದರಿ ಜಮೀನು ಸರ್ಕಾರಿ ತೋಪು ಎಂದು ವರ್ಗೀಕೃತವಾಗಿದ್ದು , ಖುಲ್ಲಾ ಇರುತ್ತದೆ. ಹಾಲಿ ಈ 
ಗ್ರಾಮದಲ್ಲಿರುವ ಶಾಲಾ ಕಟ್ಟಡವು ರಾಷ್ಟ್ರೀಯ ಹೆದ್ದಾರಿ 4ರ ವಿಸ್ತೀರ್ಣ ಮತ್ತು ಗ್ರಾಮದ ರಸ್ತೆಯ ವಿಸ್ತೀರ್ಣಕ್ಕೆ ಒಳಪಟ್ಟಿದ್ದು, 
ಶಾಲೆಗೆ ಸ್ಥಳಾವಕಾಶ ಇಲ್ಲವಾಗಿರುತ್ತದೆ. ಆದ್ದರಿಂದ ಸದರಿ ಸ. ನಂ .88ರ 0 -26 ಗುಂಟೆ ಜಮೀನನ್ನು ಸರ್ಕಾರಿ ಶಾಲೆ ಕಟ್ಟಡ 
ಮತ್ತು ಆಟದ ಮೈದಾನಕ್ಕಾಗಿ ಹಸ್ತಾಂತರಿಸಲು ರಾಜಸ್ವ ನಿರೀಕ್ಷಕರ ವರದಿ ರೆವಿನ್ಯೂ ಸ್ಕೆಚ್ ಮತ್ತು ಗ್ರಾಮಸ್ಥರ 
ಮಹಜರಿನೊಂದಿಗೆ ಉಲ್ಲೇಖ ( 2) ರಲ್ಲಿ ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್. ಪುರಂ ಇವರು ಪ್ರಸ್ತಾವನೆ 
ಸಲ್ಲಿಸಿರುತ್ತಾರೆ. 

ಆದೇಶ 
ನಂ : ಎಲ್ .ಎನ್ . ಡಿ ( ಪೂ ) ಸಿ. ಆರ್.132 / 09 - 10, ದಿನಾಂಕ: 20ನೇ ಜನವರಿ 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಮೇಡಹಳ್ಳಿ ಗ್ರಾಮದ 
ಸ. ನಂ .88ರಲ್ಲಿ 0 - 26 ಗುಂಟೆ ವಿಸ್ತೀರ್ಣದ ಜಮೀನನ್ನು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 , ಕಲಂ 71 ರಡಿ ಸರ್ಕಾರಿ 
ಶಾಲೆಗೆ ಮತ್ತು ಆಟದ ಮೈದಾನಕ್ಕಾಗಿ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಕಾಯ್ದಿರಿಸಿ ಈ ಮೂಲಕ ಆದೇಶಿಸಿದೆ. 

ಷರತ್ತುಗಳು | 
1. ಕಾಯ್ದಿರಿಸಿದ ಜಮೀನನ್ನು ಉದ್ದೇಶಿತ ಸರ್ಕಾರಿ ಶಾಲೆಗೆ ಮತ್ತು ಆಟದ ಮೈದಾನಕ್ಕಾಗಿ ಮಾತ್ರ ಎರಡು 

ವರ್ಷದೊಳಗೆ ಬಳಸತಕ್ಕದ್ದು. 
2. ಉದ್ದೇಶಿತ ಯೋಜನೆಗೆ ಈ ಜಮೀನು ಬಳಕೆಯಾಗದಿದ್ದ ಪಕ್ಷದಲ್ಲಿ ಕೂಡಲೇ ಜಮೀನನ್ನು ಕಂದಾಯ ಇಲಾಖೆಗೆ 

ಹಿಂದಿರುಗಿಸತಕ್ಕದ್ದು. 
3. ಪ್ರಶ್ನೆತ ಜಮೀನಿನ ಬಗ್ಗೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ ಈ ಆದೇಶವು 

ನ್ಯಾಯಾಲಯದ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ. 
4. ಈ ಭೂಮಿಯಲ್ಲಿ ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕರವಾದ ರೀತಿಯಲ್ಲಿ ಏನನ್ನೂ 
ಮಾಡತಕ್ಕದ್ದಲ್ಲ. 

ಹೆಚ್ . ರಾಮಾಂಜನೇಯ 
ಪಿ .ಆರ್. 54 

ವಿಶೇಷ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ , ಬೆಂಗಳೂರು 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೧, ೨೦೧೦ 

೨೬೭ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಅಧಿಕೃತ ಜ್ಞಾಪನ 
ನಂ : ಎಲ್ .ಆರ್.ಎಫ್ . (109 ) ( ಎಸ್) ಸಿ. ಆರ್. 17 / 08 - 09, ಬೆಂಗಳೂರು, ದಿನಾಂಕ: 28ನೇ ಜನವರಿ 2010 
ವಿಷಯ : ಪ್ರೇಮಾಂಜಲಿ ಎಜುಕೇಷನಲ್ ಟ್ರಸ್ಟ್ , ನಂ . ಎನ್ -3 , ಎಲ್. ಐ. ಸಿ. ಪಾಲಿಸಿ ಹೋಲ್ಡರ್ ಕಾಲೋನಿ, 24ನೇ 

ಮುಖ್ಯರಸ್ತೆ , 1ನೇ ಫೇಸ್, ಜೆ. ಪಿ. ನಗರ, ಬೆಂಗಳೂರು- 560 078 ರವರು ಬೆಂಗಳೂರು ದಕ್ಷಿಣ ತಾಲ್ಲೂಕು, 
ಕೆಂಗೇರಿ ಹೋಬಳಿ, ಬಿ. ಎಂ . ಕಾವಲ್ ಗ್ರಾಮದ ಸ. ನಂ . 103 ರಲ್ಲಿ 1- 00 ಎಕರೆ ಜಮೀನನ್ನು ಶೈಕ್ಷಣಿಕ 
ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಖರೀದಿಸಲು ಅನುಮತಿ ಕೋರಿರುವ 

ಬಗ್ಗೆ, 
ಪ್ರೇಮಾಂಜಲಿ ಎಜುಕೇಷನಲ್ ಟಸ್ , ನಂ . ಎನ್ - 3 , ಎಲ್ . ಐ . ಸಿ . ಪಾಲಿಸಿ ಹೊಲರ್‌ ಕಾಲೋನಿ, 24ನೇ ಮುಖ್ಯ 
ರಸ್ತೆ, 1ನೇ ಫೇಸ್, ಜೆ.ಪಿ . ನಗರ, ಬೆಂಗಳೂರು- 560 078 ರವರು ಬೆಂಗಳೂರು ದಕ್ಷಿಣ ತಾಲ್ಲೂಕು, ಕೆಂಗೇರಿ ಹೋಬಳಿ, 
ಬಿ. ಎಂ .ಕಾವಲ್ ಗ್ರಾಮದ ಸ. ನಂ . 103 ರಲ್ಲಿ 1 - 00 ಎಕರೆ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ 
ಕಾಯ್ದೆ ಕಲಂ 109 ರಡಿ ಖರೀದಿಸಲು ಮಾಡಿರುವ ಬೇಡಿಕೆ ಹಾಗೂ ನಮೂನೆ- 15ಎ ಮತ್ತು ನಮೂನೆ-15ಎಎ ರಲ್ಲಿ ನೀಡಿದ 
ಮಾಹಿತಿ ಅನುಸರಿಸಿ ತಹಶೀಲ್ದಾರ್‌, ಬೆಂಗಳೂರು ದಕ್ಷಿಣ ತಾಲ್ಲೂಕು ರವರ ಪತ್ರ ಸಂಖ್ಯೆ : ಎಲ್.ಆರ್.ಎಫ್ (109)/ 
ಸಿ.ಆರ್ / 3/09 - 10 ದಿನಾಂಕ: 11.11.2009ರಲ್ಲಿ ಮತ್ತು ಬೆಂಗಳೂರು ದಕ್ಷಿಣ ಉಪವಿಭಾಗಾಧಿಕಾರಿಗಳ ಪತ್ರ ಸಂಖ್ಯೆ . 
ಎಸ್.ಆರ್.ಎಫ್.(109):ಸಿ. ಆರ್‌.4/09 - 10 ದಿನಾಂಕ : 29.10 . 2009 ರಲ್ಲಿ ಪ್ರಸ್ತಾಪಿತ ಬಿ. ಎಂ . ಕಾವಲ್ ಗ್ರಾಮದ ಸ. ನಂ . 103 
ರಲ್ಲಿ 1 - 00 ಎಕರೆ ಜಮೀನನ್ನು ಖರೀದಿಸಲು ಸದರಿ ಸಂಸ್ಥೆಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 (1) (i) 
ರಡಿ ಅನುಮತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

- ಸದರಿ ಸಂಸ್ಥೆಯು ನೋಂದಣಿ ಸಂಖ್ಯೆ: 92 / 88 - 89 ದಿನಾಂಕ: 10.6. 1988ರಲ್ಲಿ ಕೇಂದ್ರೀಯ 
ಉಪನೋಂದಣಾಧಿಕಾರಿ, ಗಾಂಧಿನಗರ, ಬೆಂಗಳೂರು ರಲ್ಲಿ ನೊಂದಾಯಿಸಲ್ಪಟ್ಟಿದೆ ಮತ್ತು ಖಾತೆದಾರರಿಂದ ಜಮೀನು 
ಖರೀದಿಸಲು ಕರಾರು ಪತ್ರ ಮಾಡಿಕೊಂಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನು ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ ( ಪಿ . ಟಿ. ಸಿ. ಎಲ್ ) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ 
ನಿಯಮಗಳು ಹಾಗೂ ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 ರ ಪ್ರಕಾರ ಶೈಕ್ಷಣಿಕ ಉದ್ದೇಶಕ್ಕೆ 2 ಯುನಿಟ್‌ಗಳವರೆಗೆ 
ಜಮೀನನ್ನು ಹೊಂದಲು ಅವಕಾಶ ಕಲ್ಪಿಸಿದೆ. ಈ ಪ್ರಸ್ತಾವನೆಗೆ ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಕಾಯ್ದೆ 1995 ರ 
ಪ್ರಕಾರ ಕಲಂ 109 (1) (i) ಮತ್ತು ಕರ್ನಾಟಕ ಭೂ ಸುಧಾರಣೆ ( ತಿದ್ದುಪಡಿ ) ಕಾಯ್ದೆ 1961 ಕಲಂ 63, 79ಎ, 79ಬಿ ಅಥವಾ 
80ಕ್ಕೆ ವಿನಾಯ್ತಿ ನೀಡಿ ಬೆಂಗಳೂರು ದಕ್ಷಿಣ ತಾಲ್ಲೂಕು, ಕೆಂಗೇರಿ ಹೋಬಳಿ, ಬಿ . ಎಂ . ಕಾವಲ್ ಗ್ರಾಮದ ಸ. ನಂ . 103 ರಲ್ಲಿ 1 
00 ಎಕರೆ ಜಮೀನನ್ನು ಪ್ರೇಮಾಂಜಲಿ ಎಜುಕೇಷನಲ್ ಟ್ರಸ್ಟ್, ನಂ . ಎನ್ -3, ಎಲ್.ಐ . ಸಿ. ಪಾಲಿಸಿ ಹೋಲ್ಡರ್ ಕಾಲೋನಿ, 
24ನೇ ಮುಖ್ಯರಸ್ತೆ, 1ನೇ ಫೇಸ್, ಜೆ. ಪಿ. ನಗರ, ಬೆಂಗಳೂರು- 560 078 ರವರಿಗೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಖರೀದಿಸಲು 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ರ ಕಲಂ 109 (1) (i) ರಡಿ ಹಾಗೂ ಸರ್ಕಾರದ ತಿದ್ದುಪಡಿ ಅಧಿಸೂಚನೆ 
ನಂ : ವ್ಯಶಾಇ 47 ಶಾಸನ 2001 ಬೆಂಗಳೂರು, ದಿನಾಂಕ:23 .04.2003 ರಂತೆ ಶೈಕ್ಷಣಿಕ ಉದ್ದೇಶಕ್ಕೆ 2 ಯುನಿಟ್‌ಗಳವರೆಗೆ 
ಜಮೀನನ್ನು ಹೊಂದಲು ಅವಕಾಶ ಕಲ್ಪಿಸಿರುವುದರಿಂದ ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಅನುಮತಿ ನೀಡಿದೆ. 

ಷರತ್ತುಗಳು 
1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ 

ಜಮೀನನ್ನು ಎರಡು ವರ್ಷದೊಳಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು ಮತ್ತು ಈ ಬಗ್ಗೆ ತಹಸೀಲ್ದಾರ್‌ರವರ 
ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 
2. ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ ಕೃಷಿ ಮತ್ತು 

ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ , 1995 ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 55 
ಪೆಯಿಡ್ ಅಪ್ ಷೇರು ಬಂಡವಾಳ ಹೊಂದಿರುವ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಸಂಘ ಸಂಸ್ಥೆ 
ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ 
ಸದರಿ ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 


೨೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೧, ೨೦೧೦ 

ಭಾಗ - ೬ 
3. ಸದರಿ ಜಮೀನು ಸಿ.ಡಿ. ಪಿ ಪ್ರಕಾರ ಹಸಿರು ವಲಯದಲ್ಲಿ ಬರುತ್ತಿದ್ದು , ಆಸ್ಪತ್ರೆ ನಡೆಸುವ ಉದ್ದೇಶಕ್ಕಾಗಿ 
ಉಪಯೋಗಿಸಿಕೊಳ್ಳತಕ್ಕದ್ದು. ಇದನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅನುಮತಿ ಪಡೆಯದೆ ಹಾಗೂ 

ಅನ್ಯಕ್ರಾಂತ ಪಡಿಸದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
4. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ 
ಕಾಯಿದೆ 1964ರ ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. ಅನಧಿಕೃತ ಕಟ್ಟಡಗಳನ್ನು 

ಸಕ್ರಮಗೊಳಿಸುವ ಷರತ್ತಿಗೆ ಒಳಪಡಿಸಿದೆ. 
5. ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಇವರಿಂದ ಸಿ. ಡಿ.ಪಿ., ಓ. ಡಿ.ಪಿ. ಮತ್ತು ಹಸಿರು ವಲಯ 

ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ ಪಡೆದು ಉಪಯೋಗಿಸಿಕೊಳ್ಳತಕ್ಕದ್ದು. 
6. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾದ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು 

ಪ್ರಸ್ತಾಪಿತ ಭೂಮಿಯನ್ನು ಋಣ ಮುಕ್ತವಾಗಿಸಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 
7. ಪ್ರಶ್ನಿತ ಜಮೀನು ಸರ್ಕಾರಿ ಜಮೀನು ವ್ಯಾಪ್ತಿಗೆ ಒಳಪಟ್ಟಲ್ಲಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 

136( 3) ರ ಅಡಿ ವಿಚಾರಣೆ ನಡೆಸಿ, ಹೊರಡಿಸಿರುವ ತೀರ್ಮಾನಕ್ಕೆ ಒಳಪಟ್ಟಿರುತ್ತದೆ. 
8. ಈ ಅನುಮತಿ ಭೂ ಸುಧಾರಣೆ ಕಾಯಿದೆ 1961 ರ ಕಲಂ 109 ರನ್ವಯ ಮಾತ್ರ ನೀಡಲಾಗಿರುತ್ತದೆ. ಬೇರೆ 
ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

- ಹೆಚ್. ರಾಮಾಂಜನೇಯ 
ಪಿ. ಆರ್ . 55 

ವಿಶೇಷ ಜಿಲ್ಲಾಧಿಕಾರಿಗಳು ( ಕಂ ), 

ಬೆಂಗಳೂರು ಜಿಲ್ಲೆ , ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಅಧಿಕೃತ ಜ್ಞಾಪನ 
ನಂ : ಎಲ್. ಆರ್.ಎಫ್ . (109) ಸಿ. ಆರ್‌. 16/ 09 - 10 , ಬೆಂಗಳೂರು, ದಿನಾಂಕ: 29ನೇ ಜನವರಿ 2010 
ವಿಷಯ : ಭಾರತೀಯ ವಿದ್ಯಾಭವನ , ರೇಸ್ ಕೋರ್ಸ್ ರೋಡ್, ಬೆಂಗಳೂರು ರವರು ಬೆಂಗಳೂರು ದಕ್ಷಿಣ 

ತಾಲ್ಲೂಕು, ತಾವರೆಕೆರೆ ಹೋಬಳಿ , ತಾವರೆಕೆರೆ ಗ್ರಾಮದ ಸ. ನಂ . 178/4ಬಿ ರಲ್ಲಿ 0 -32 ಗುಂಟೆ ಮತ್ತು 
ಸ. ನಂ .178/5 ರಲ್ಲಿ 1- 33 ಎಕರೆ:ಗುಂಟೆ ಒಟ್ಟು 2 - 25 ಎಕರೆ:ಗುಂಟೆ ಜಮೀನನ್ನು ಶೈಕ್ಷಣಿಕ (ಕನ್ಟಕ್ಷನ್ 
ಆಫ್ ಬಿಲ್ಡಿಂಗ್) ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಖರೀದಿಸಲು 

ಅನುಮತಿ ಕೋರಿರುವ ಬಗ್ಗೆ. 
ಭಾರತೀಯ ವಿದ್ಯಾಭವನ, ರೇಸ್ ಕೋರ್ಸ್ ರೋಡ್, ಬೆಂಗಳೂರು ರವರು ಬೆಂಗಳೂರು ದಕ್ಷಿಣ ತಾಲ್ಲೂಕು, 
ತಾವರೆಕೆರೆ ಹೋಬಳಿ, ತಾವರೆಕೆರೆ ಗ್ರಾಮದ ಸ. ನಂ . 178/4ಬಿ ರಲ್ಲಿ 0 - 32 ಗುಂಟೆ ಮತ್ತು ಸ. ನಂ .178/5 ರಲ್ಲಿ 1 -33 
ಎಕರೆ: ಗುಂಟೆ ಒಟ್ಟು 2 - 25 ಎಕರೆ: ಗುಂಟೆ ಜಮೀನನ್ನು ಶೈಕ್ಷಣಿಕ (ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ) ಉದ್ದೇಶಕ್ಕಾಗಿ ಕರ್ನಾಟಕ ಭೂ 

ನಾಡಿರುವ ಬೇಡಿಕೆ ಹಾಗೂ ನಮೂನೆ- 15ಎ ಮತ್ತು ನಮೂನೆ- 15ಎಎ 
ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ತಹಶೀಲ್ದಾರ್‌, ಬೆಂಗಳೂರು ದಕಿಣ ತಾಲೂಕು ರವರ ಪತ್ರ ಸಂಖ್ಯೆ: 
ಎಲ್.ಆರ್.ಎಫ್ (109) ಸಿ. ಆರ್ 11 /09 -10, ದಿನಾಂಕ: 7.1. 2010 ರಲ್ಲಿ ಪ್ರಸ್ತಾವಿತ ತಾವರೆಕೆರೆ ಗ್ರಾಮದ ಸ. ನಂ . 178 /4ಬಿ ರಲ್ಲಿ 
0 - 32 ಗುಂಟೆ ಮತ್ತು ಸ. ನಂ .178 /5 ರಲ್ಲಿ 1- 33 ಎಕರೆ:ಗುಂಟೆ ಒಟ್ಟು 2 - 25 ಎಕರೆ:ಗುಂಟೆ ಜಮೀನನ್ನು ಖರೀದಿಸಲು ಸದರಿ 
ಸಂಸ್ಥೆಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 (1) (ii) ರಡಿ ಅನುಮತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

- ಸದರಿ ಸಂಸ್ಥೆಯು ನೋಂದಣಿ ಸಂಖ್ಯೆ: ಎಫ್ - 358 ( ಬಿಒಎಂ), ದಿನಾಂಕ: 12.6.1953ರಲ್ಲಿ ನೊಂದಾಯಿಸಲ್ಪಟ್ಟಿದೆ. 
ಖಾತೆದಾರರಿಂದ ಜಮೀನು ಖರೀದಿಸಲು ಕರಾರು ಪತ್ರ ಮಾಡಿಕೊಂಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನು ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ ( ಪಿ. ಟಿ. ಸಿ.ಎಲ್) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ 
ನಿಯಮಗಳು ಹಾಗೂ ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 ರ ಪ್ರಕಾರ ಶೈಕ್ಷಣಿಕ (ಕನ್‌ಟ್ರಕ್ಷನ್ ಆಫ್ ಬಿಲ್ಡಿಂಗ್) 
ಉದ್ದೇಶಕ್ಕೆ 4 ಯುನಿಟ್‌ಗಳವರೆಗೆ ಜಮೀನು ಹೊಂದಲು ಅವಕಾಶ ಕಲ್ಪಿಸಿದೆ. ಈ ಪ್ರಸ್ತಾವನೆಗೆ ಕರ್ನಾಟಕ ಭೂ ಸುಧಾರಣೆ 
(ತಿದ್ದುಪಡಿ) ಕಾಯ್ದೆ 1995 ರ ಪ್ರಕಾರ ಕಲಂ 109 (1) (i) ಮತ್ತು ಕರ್ನಾಟಕ ಭೂ ಸುಧಾರಣೆ ( ತಿದ್ದುಪಡಿ) ಕಾಯ್ದೆ 1961 
ಕಲಂ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯ್ತಿ ನೀಡಿ ಬೆಂಗಳೂರು ದಕ್ಷಿಣ ತಾಲ್ಲೂಕು, ತಾವರೆಕೆರೆ ಹೋಬಳಿ, ತಾವರೆಕೆರೆ 
ಗ್ರಾಮದ ಸ. ನಂ . 178/4ಬಿ ರಲ್ಲಿ 0 - 32 ಗುಂಟೆ ಮತ್ತು ಸ. ನಂ.178/5 ರಲ್ಲಿ 1-33 ಎಕರೆ: ಗುಂಟೆ ಒಟ್ಟು 2 - 25 ಎಕರೆ: ಗುಂಟೆ 


& 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೧, ೨೦೧೦ 

೨೬೯ 
ಜಮೀನನ್ನು ಭಾರತೀಯ ವಿದ್ಯಾಭವನ, ರೇಸ್ ಕೋರ್ಸ್ ರೋಡ್, ಬೆಂಗಳೂರು ರವರಿಗೆ ಶೈಕ್ಷಣಿಕ (ಕನ್‌ಟ್ರಕ್ಷನ್ ಆಫ್ 
ಬಿಲ್ಲಿಂಗ್) ಉದ್ದೇಶಕ್ಕಾಗಿ ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ರ ಕಲಂ 109 (1) (i) ರಡಿ ಹಾಗೂ 
ಸರ್ಕಾರದ ತಿದ್ದುಪಡಿ ಅಧಿಸೂಚನೆ ನಂ: ವ್ಯಶಾಇ 47 ಶಾಸನ 2001 ಬೆಂಗಳೂರು, ದಿನಾಂಕ:23.04.2003 ರಂತೆ ಶೈಕ್ಷಣಿಕ 
( ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್) ಉದ್ದೇಶಕ್ಕೆ 2 ಯುನಿಟ್‌ಗಳಿದ್ದು , ಜಮೀನನ್ನು ಹೊಂದಲು ಅವಕಾಶ ಕಲ್ಪಿಸಿರುವುದರಿಂದ ಈ 
ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಅನುಮತಿ ನೀಡಿದೆ. 

ಷರತ್ತುಗಳು 
1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ 

ಜಮೀನನ್ನು ಎರಡು ವರ್ಷದೊಳಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು ಮತ್ತು ಈ ಬಗ್ಗೆ ತಹಸೀಲ್ದಾರ್‌ರವರ 
ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 
2. ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ ಕೃಷಿ ಮತ್ತು 

ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ , 1995 ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 55 
ಪೆಯಿಡ್ ಅಪ್ ಷೇರು ಬಂಡವಾಳ ಹೊಂದಿರುವ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಸಂಘ ಸಂಸ್ಥೆ 
ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ 

ಸದರಿ ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
3. ಸದರಿ ಜಮೀನು ಸಿ. ಡಿ. ಪಿ ಪ್ರಕಾರ ಹಸಿರು ವಲಯದಲ್ಲಿ ಬರುತ್ತಿದ್ದು, ಶೈಕ್ಷಣಿಕ (ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್) 
ಉದ್ದೇಶಕ್ಕಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು, ಇದನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅನುಮತಿ ಪಡೆಯದೆ 

ಹಾಗೂ ಅನ್ಯಕ್ರಾಂತ ಪಡಿಸದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
4. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ 
ಕಾಯಿದೆ 1964ರ ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. ಅನಧಿಕೃತ ಕಟ್ಟಡಗಳನ್ನು 

ಸಕ್ರಮಗೊಳಿಸುವ ಷರತ್ತಿಗೆ ಒಳಪಡಿಸಿದೆ. 
5. ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಇವರಿಂದ ಸಿ. ಡಿ. ಪಿ., ಓ . ಡಿ. ಪಿ. ಮತ್ತು ಹಸಿರು ವಲಯ 

ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ ಪಡೆದು ಉಪಯೋಗಿಸಿಕೊಳ್ಳತಕ್ಕದ್ದು. 
6. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾದ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು 

ಪ್ರಸ್ತಾಪಿತ ಭೂಮಿಯನ್ನು ಋಣ ಮುಕ್ತವಾಗಿಸಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 
7. ಈ ಅನುಮತಿ ಭೂ ಸುಧಾರಣೆ ಕಾಯಿದೆ 1961 ರ ಕಲಂ 109 ರನ್ವಯ ಮಾತ್ರ ನೀಡಲಾಗಿರುತ್ತದೆ. ಬೇರೆ 
ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

ಹೆಚ್ . ರಾಮಾಂಜನೇಯ 
ಪಿ . ಆರ್ . 56 

ವಿಶೇಷ ಜಿಲ್ಲಾಧಿಕಾರಿಗಳು ( ಕಂ ) , 

ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಅಧಿಕೃತ ಜ್ಞಾಪನ | 
ಸಂ : ಎಲ್. ಆರ್ . ಎಫ್ :( ಎಸ್ ) ( 109) ಸಿಆರ್ 16 / 09 - 10 , ಬೆಂಗಳೂರು, ದಿನಾಂಕ: 30ನೇ ಜನವರಿ 2010 
ವಿಷಯ : ಶ್ರೀ ವಿಲೆ ಪಾರ್ಲೆ ಕೆಲವಾನಿ ಮಂಡಲ್ ಸಂಸ್ಥೆ ರವರು ಆನೇಕಲ್ ತಾಲ್ಲೂಕು, ಜಿಗಣಿ ಹೋಬಳಿ , 

ಲಕ್ಷ್ಮೀಪುರ ಗ್ರಾಮದ ಸರ್ವೆ ನಂ . 90 /2 ರಲ್ಲಿ 4 - 30. 08 ಎ / ಗುಂ , 91 / ರಲ್ಲಿ 3 -13 ಎ/ ಗುಂ , 95 ರಲ್ಲಿ 
0 - 19 ಗುಂ ಒಟ್ಟು 8 - 22. 08 ಎಕರೆ/ ಗುಂಟೆ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಕರ್ನಾಟಕ ಭೂ 

ಸುಧಾರಣೆ ಕಾಯ್ದೆ ಕಲಂ 109 ರಡಿ ಖರೀದಿಸಲು ಅನುಮತಿ ಕೋರಿರುವ ಬಗ್ಗೆ . 
ಶ್ರೀ ವಿಲೆ ಪಾರ್ಲೆ ಕೆಲವಾನಿ ಮಂಡಲ್ ಸಂಸ್ಥೆ ರವರು ಆನೇಕಲ್ ತಾಲ್ಲೂಕು, ಜಿಗಣಿ ಹೋಬಳಿ, ಲಕ್ಷ್ಮೀಪುರ 
ಗ್ರಾಮದ ಸರ್ವೆ ನಂ . 90 /2 ರಲ್ಲಿ 4 - 30 .08 ಎ/ ಗುಂ , 914 ರಲ್ಲಿ 3 - 13 ಎ/ ಗುಂ , 95 ರಲ್ಲಿ 0 - 19 ಗುಂ ಒಟ್ಟು 8 - 22 .08 
ಎಕರೆ/ ಗುಂಟೆ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಖರೀದಿಸಲು 
ಮಾಡಿರುವ ಬೇಡಿಕೆ ಹಾಗೂ ನಮೂನೆ- 15ಎ ಮತು ನಮೂನೆ- 15ಎಎ ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ತಹಶೀಲ್ದಾರ 
ಆನೇಕಲ್ ತಾಲ್ಲೂಕು, ರವರ ಪತ್ರದ ಸಂಖ್ಯೆ: ಎಲ್. ಆರ್.ಎಫ್ ( 109): ಸಿ. ಆರ್:12 /09 - 10 ದಿನಾಂಕ: 28.1.2010 ರಲ್ಲಿ ಪ್ರಸ್ತಾಪಿತ 
ಲಕ್ಷ್ಮೀಪುರ ಗ್ರಾಮದ ಸರ್ವೆ ನಂ . 90 /2 ರಲ್ಲಿ 4 - 30.08 ಎ / ಗುಂ , 91 ರಲ್ಲಿ 3 -13 ಎ / ಗುಂ , 95 ರಲ್ಲಿ 0 -19 ಗುಂ ಒಟ್ಟು 


೨೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೧, ೨೦೧೦ 

ಭಾಗ - ೬ 
8 - 22 .08 ಎಕರೆ/ಗುಂಟೆ ಜಮೀನನ್ನು ಖರೀದಿಸಲು ಸದರಿ ಸಂಸ್ಥೆಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 
(1) (i) ರಡಿ ಅನುಮತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಸದರಿ ಸಂಸ್ಥೆಯು ನೋಂದಣಿ ಸಂಖ್ಯೆ: 7731934 - 35 ಹಾಗೂ ಬಾಂಬೆ ಪಬ್ಲಿಕ್ ಟ್ರಸ್ಟ್ ಆ್ಯಕ್ಸ್ 
ನಂ :ಎಫ್. 30( ಬಾಂಬೆ)- 1953 ರವರು ಜಮೀನು ಖರೀದಿಸಲು ಕರಾರು ಪತ್ರ ಮಾಡಿಕೊಂಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನು ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ ( ಪಿ. ಟಿ.ಸಿ.ಎಲ್) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ 
ನಿಯಮಗಳು ಹಾಗೂ ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

- ಕರ್ನಾಟಕ ಭೂ ಕಂದಾಯ ಕಾಯ್ದೆ 1961ರ ಕಲಂ 109 (1) (ii) ಪ್ರಕಾರ ಶೈಕ್ಷಣಿಕ ಸಂಸ್ಥೆಗಳಿಗೆ 4 ಯುನಿಟ್‌ಗಳವರೆಗೆ 
ಜಮೀನು ಹೊಂದಲು ಅವಕಾಶ ಕಲ್ಪಿಸಿದೆ. ಈ ಪ್ರಸ್ತಾವನೆ ಕರ್ನಾಟಕ ತಿದ್ದುಪಡಿ ಕಾಯ್ದೆ 1995 ರ ಪ್ರಕಾರ ಕಲಂ 109 (1) (i) 
ಪ್ರಕಾರ ಮತ್ತು ಕರ್ನಾಟಕ ಭೂ ಸುಧಾರಣೆ ತಿದ್ದುಪಡಿ ಕಾಯಿದೆ 1961 ಕಲಂ 63, 79ಎ , 79ಬಿ ಅಥವಾ 80ಕ್ಕೆ ವಿನಾಯ್ತಿ 
ನೀಡಿ ಆನೇಕಲ್ ತಾಲ್ಲೂಕು, ಜಿಗಣಿ ಹೋಬಳಿ, ಲಕ್ಷ್ಮೀಪುರ ಗ್ರಾಮದ ಸರ್ವೆ ನಂ . 90 /2 ರಲ್ಲಿ 4 - 30.08 ಎ / ಗುಂ , 910 ರಲ್ಲಿ 
3 -13 ಎ/ ಗುಂ , 95 ರಲ್ಲಿ 0 - 19 ಗುಂಟೆ ಒಟ್ಟು 8 - 22.08 ಎಕರೆ/ ಗುಂಟೆ ಜಮೀನನ್ನು ಶ್ರೀ .ವಿಲೆ ಪಾರ್ಲೆ ಕೆಲವಾನಿ ಮಂಡಲ್ 
ಸಂಸ್ಥೆರವರಿಗೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 (1) (i) ರಡಿ 
ಹಾಗೂ ಸರ್ಕಾರದ ತಿದ್ದುಪಡಿ ಅಧಿಸೂಚನೆ ನಂ : ವ್ಯಶಾಇ.47/ ಶಾಸನ/2001: ಬೆಂಗಳೂರು, ದಿನಾಂಕ:23.04 . 2003 ರಂತೆ 
ಶೈಕ್ಷಣಿಕ ಉದ್ದೇಶಕ್ಕೆ 2 ಯುನಿಟ್‌ಗಳಿದ್ದು ಜಮೀನನ್ನು ಹೊಂದಲು ಅವಕಾಶ ಕಲ್ಪಿಸಿದೆ. ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ 
ಅನುಮತಿ ನೀಡಿದೆ. 

ಷರತ್ತುಗಳು 
1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ 

ಜಮೀನನ್ನು ಎರಡು ವರ್ಷದೊಳಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು ಮತ್ತು ಈ ಬಗ್ಗೆ ತಹಸೀಲ್ದಾರ್‌ರವರ 
ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು . 
2. ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ ಕೃಷಿ ಮತ್ತು 

ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ , 1995 ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 55 
ಪೆಯಿಡ್ ಅಪ್ ಷೇರು ಬಂಡವಾಳ ಹೊಂದಿರುವ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಸಂಘ ಸಂಸ್ಥೆ 
ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ 

ಸದರಿ ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
3. ಸದರಿ ಜಮೀನು ಸಿ. ಡಿ. ಪಿ ಪ್ರಕಾರ ಹಸಿರು ವಲಯದಲ್ಲಿ ಬರುತ್ತಿದ್ದು, ಶೈಕ್ಷಣಿಕ ಉದ್ದೇಶಕ್ಕೆ 
ಉಪಯೋಗಿಸಿಕೊಳ್ಳತಕ್ಕದ್ದು , ಇದನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅನುಮತಿ ಪಡೆಯದೆ ಹಾಗೂ 

ಅನ್ಯಕ್ರಾಂತ ಪಡಿಸದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
4. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ 
ಕಾಯಿದೆ 1964ರ ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. ಅನಧಿಕೃತ ಕಟ್ಟಡಗಳನ್ನು 

ಸಕ್ರಮಗೊಳಿಸುವ ಷರತ್ತಿಗೆ ಒಳಪಡಿಸಿದೆ. 
5. ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಇವರಿಂದ ಸಿ. ಡಿ. ಪಿ., ಓ . ಡಿ. ಪಿ. ಮತ್ತು ಹಸಿರು ವಲಯ 

ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ ಪಡೆದು ಜಮೀನನ್ನು ಉಪಯೋಗಿಸಿಕೊಳ್ಳತಕ್ಕದ್ದು . 
6. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾದ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು 

ಪ್ರಸ್ತಾಪಿತ ಭೂಮಿಯನ್ನು ಋಣ ಮುಕ್ತವಾಗಿಸಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 
7. ಈ ಅನುಮತಿ ಭೂ ಸುಧಾರಣೆ ಕಾಯಿದೆ 1961 ರ ಕಲಂ 109 ರನ್ವಯ ಮಾತ್ರ ನೀಡಲಾಗಿರುತ್ತದೆ. ಬೇರೆ 

ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 
8. ಪ್ರಸ್ತುತ ಸಂಸ್ಥೆ ಎರಡು ವರ್ಷಗಳಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರಗಳಿಂದ ಸೂಕ್ತ ಅನುಮೋದನೆ ಪಡೆದುಕೊಳ್ಳುವ 
ಳಪಡಿಸಿ ಅನುಮತಿ ನೀಡಿದೆ. 

ಹೆಚ್ . ರಾಮಾಂಜನೇಯ 
ಪಿ. ಆರ್ . 57 

ವಿಶೇಷ ಜಿಲ್ಲಾಧಿಕಾರಿಗಳು ( ಕಂ ), 
ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೦ 

೨೭೧ 
ಕಂದಾಯ ಸಚಿವಾಲಯ 
- ಭೂಸ್ವಾಧೀನ ಕಾಯ್ದೆ ಕಲಂ 6(1) ರ ತಿದ್ದುಪಡಿ ಅಧಿಸೂಚನೆ 

ಕ್ರಮಾಂಕ: ಕಂ . ಇ. 06 ಭೂಸ್ವಾತು. 2008 , ದಿನಾಂಕ: 23ನೇ ಜನವರಿ 2010 | 
ಭೂಸ್ವಾಧೀನ ಕಾಯ್ದೆ ಕಲಂ 6 (1) ರ ಪ್ರಕರಣದ ಮೇರೆಗೆ ಅಧಿಸೂಚನೆ ಸಂಖ್ಯೆ ಕ್ರಮಾಂಕ: ಕಂ . ಇ , 06: ಭೂಸ್ವಾತು 2008 ದಿನಾಂಕ: 14 .1.2008 ರಂತೆ ಸರ್ಕಾರದಿಂದ 
ಅನುಮೋದನೆಯಾಗಿದ್ದ ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದ ಭಾಗ -6 ಪುಟ ಸಂಖ್ಯೆ: 496 ಮತ್ತು 497 ರಲ್ಲಿ ದಿನಾಂಕ: 20 . 03 .2008 ರಂದು ಸಂಪರ್ಕ ರಸ್ತೆ ಉದ್ದೇಶಕ್ಕಾಗಿ 
ಬೇಕಾಗುವ ಜಮೀನಿನ ಬಾಬ್ಬು ಅಗತ್ಯವಾಗಿದೆಯೆಂದು ಭೂಸ್ವಾಧೀನಪಡಿಸಿಕೊಳ್ಳುವುದಕ್ಕಾಗಿ ಪ್ರಕಟಗೊಂಡಿರುತ್ತದೆ. ಜಂಟಿ ಅಳತೆ ವರದಿಗೂ ಕಲಂ 6 (1) ರ ಅಧಿಸೂಚನೆಗೂ ವ್ಯತ್ಯಾಸ ಇರುವ 
ಕಾರಣ ಸದರಿ ಅಧಿಸೂಚನೆಯ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 


ಅನುಸೂಚಿ 


( ಕಲಂ 6 (1) ರಂತೆ ಪ್ರಕಟವಾಗಿರುವುದು 
ಕ್ರ. ಸಂ . | ಖಾತೆದಾರರ ಹೆಸರು | ಅನುಭವದಾರರ ಹೆಸರು | ಸ. ನಂ . | ತರಹ | ವಿಸ್ತೀರ್ಣ | ಆಕಾರ | ಪೂರ್ವ ಪಶ್ಚಿಮ | ಉತ್ತರ ದಕ್ಷಿಣ 
1 ತಿಪ್ಡೇಕರಿಯಪ್ಪ ಬಿನ್ ಕರಿಯಪ್ಪ ತಿಪ್ಡೇಕರಿಯಪ್ಪ ಪಾರ್ವತಮ್ಮ | 18/ | ಖುಷ್ಠಿ | 0 - 03 | 0 - 48 | ಸ. ನಂ . 16 | ಸ. ನಂ . 18 / | ಸ. ನಂ . 19 | ಸ. ನಂ . 18 /2 

ಪಾರ್ವತಮ್ಮ ಕೋಂ ನಂಜುಂಡಪ್ಪ 
ನಂಜಮ್ಮ ಕೋಂ ನಂಜುಂಡಪ್ಪ 
ನಾರಾಯಣಮ್ಮ ಕೋಂ ನಂಜುಂಡಪ್ಪ ] ತಿಪ್ಡೇಕರಿಯಪ್ಪ ಪಾರ್ವತಮ್ಮ | 18 | ಖುಷ್ಠಿ | 0 - 02 3/4 | 0 - 45 | ಸ. ನಂ . 18 /l | ಸ. ನಂ . 181 | ಸ. ನಂ . 19 | ಸ. ನಂ . 18 /21 
ಮಲ್ಲಣ್ಣ ಬಿನ್ ಕರಿಯಪ್ಪ | ತಿಪ್ಪೇಕರಿಯಪ್ಪ ಪಾರ್ವತಮ್ಮ 18/ | ಖುಷಿ | 0 - 02 1/4 | 0 - 45 | ಸ . ನಂ . 18 /l | ರಸ್ತೆ | ಸ. ನಂ . 19 | ಸ. ನಂ . 15 /2 || 

ಒಟ್ಟು 

0 - 08 
ತಿದ್ದುಪಡಿಯಾಗಬೇಕಾಗಿರುವುದು 
ಕ್ರ. ಸಂ . ಖಾತೆದಾರರ ಹೆಸರು 

ಅನುಭವದಾರರ ಹೆಸರು | ಸ. ನಂ . | ತರಹ | ವಿಸ್ತೀರ್ಣ | ಆಕಾರ | ಪೂರ್ವ ಪಶ್ಚಿಮ | ಉತ್ತರ | ದಕ್ಷಿಣ 
ಮಲ್ಲಣ್ಣ ಬಿನ್ ಕರಿಯಪ್ಪ 

ಮಲ್ಲಣ್ಣ ಬಿನ್ ಕರಿಯಪ್ಪ _ 18 /l | ಖುಷಿ | 0 - 03 | 0 - 06 | ಸ. ನಂ . 18 /10 | ರಸ್ತೆ | ಸ. ನಂ . 19 | ಸ. ನಂ . 18 /2 | 
ನಾರಾಯಣಮ್ಮ ಕೋಂ 

ಪಾರ್ವತಮ್ಮ ಕೋಂ | | 18 /10 | ಖುಷಿ | 0 - 02 3 /4 | 0 - 06 | ಸ. ನಂ . | ಸ. ನಂ . 18 /l | ಸ. ನಂ . 19 | ಸ . ನಂ . 18 / 2 
ನಂಜುಂಡಪ್ಪ ನಂಜುಂಡಪ್ಪ ನಂಜಮ್ಮ ಕೋಂ 

18 /li | 

18 /12 
ನಂಜುಂಡಪ್ಪ ನಾರಾಯಣಮ್ಮ 

ಕೋಂ ನಂಜುಂಡಪ್ಪ 
| ತಿಪ್ಡೇಕರಿಯಪ್ಪ ಬಿನ್ ಕರಿಯಪ್ಪ ತಿಪ್ಡೇಕರಿಯಪ್ಪ ಬಿನ್ 18 /li 1 ಖುಷಿ 1 0 - 03 0 - 06 | ಸ. ನಂ . 16 | ಸ. ನಂ . ಸ. ನಂ . 19 ( ಸ. ನಂ . 18 /12 | 
ಪಾರ್ವತಮ್ಮ ಕೋಂ ನಂಜುಂಡಪ್ಪ ಕರಿಯಪ್ಪ 

180 
ನಂಜಮ್ಮ ಕೋಂ ನಂಜುಂಡಪ್ಪ 

ಒಟ್ಟು | 0 - 08 3 / 4 | 0 - 18 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ . ಆರ್ . 51 

- ಎಂ . ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ ( ಭೂಸ್ವಾಧೀನ - 2 ಮತ್ತು ಪುನರ್ವಸತಿ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೧, ೨೦೧೦ 

ಭಾಗ - ೬ 
ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಅಧಿನಿಯಮ ಕಲಂ 17 ರನ್ವಯ ಕಲಂ 6(1) ರ ಘೋಷಣೆ 

ಕ್ರಮಾಂಕ: ಕಂ . ಇ , 16 ಭೂಸ್ವಾಭೆ 2001, ದಿನಾಂಕ: 6ನೇ ಫೆಬ್ರವರಿ 2010 
ಕರ್ನಾಟಕ ಸರ್ಕಾರದವರು 1964ನೇ ಸಾಲಿನ ಕರ್ನಾಟಕ ಅಧಿನಿಯಮ 17ರ ಮೂಲಕ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸ್ವಾಧೀನ ಅಧಿನಿಯಮ ( ಕೇಂದ್ರ ಕಾಯ್ದೆ 1894 
ಅಧಿನಿಯಮದ 6ರ) ಪ್ರಕಾರ ಹೊಂದಿದ ಅಧಿಕಾರದ ಮೇರೆಗೆ ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಭಾರತ ಚಂದ್ರಯಾನ 
ಯೋಜನೆ -1 ಇದರಡಿ ಟೆಲಿಮೆಂಟರಿ ಟ್ರಾಕಿಂಗ್ ಮತ್ತು ಕಮಾಂಡ್ ವಿಜ್ಞಾನ ಮಾಹಿತಿ ಪಡೆಯಲು ಸ್ಪೇಸ್ ನೆಟ್‌ವರ್ಕ್ ಕೇಂದ್ರ ಸ್ಥಾಪನೆ ಉದ್ದೇಶಕ್ಕೆ ಭಾರತ ಬಾಹ್ಯಾಕಾಶ ಇಲಾಖೆ, ಬೆಂಗಳೂರು, 
ಇವರಿಗೆ ಬೇಕಾಗಬಹುದೆಂದು ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ , ಬೆಂಗಳೂರು ರವರ ಕ್ರಮಾಂಕ:ಎಲ್ಎಕ್ಯೂಎಸ್‌ ಆ‌ :03: 09 - 10 , ದಿನಾಂಕ:16ನೇ ಅಕ್ಟೋಬರ್ 2009ರ ಪ್ರಕಾರ 
ಕರ್ನಾಟಕ ಸರ್ಕಾರವು ವಿಶೇಷ ಪತ್ರಿಕೆಯಲ್ಲಿ ದಿನಾಂಕ:19 .11.2009 ರಂದು ಪುಟ ಸಂಖ್ಯೆ: 1248, 1247 ಭಾಗ - 6 ರಲ್ಲಿ ಪ್ರಕಟವಾಗಿರುವ ಕಾಯ್ದೆ ಕಲಂ 4(1) ಮತ್ತು 17(1) ಮತ್ತು ( 4) ರ 
ಅನ್ವಯ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. ಮತ್ತು ಸದರಿ ಜಮೀನನ್ನು ಭೂ ಸ್ವಾಧೀನಪಡಿಸಿಕೊಳ್ಳುವುದು ಅವಶ್ಯಕವೆಂದು ಪರಿಗಣಿಸಿ ಸದರಿ ಭೂ ಸಂಗ್ರಹಣ ಅಧಿನಿಯಮ 17ರ ಅನ್ವಯ 
ಕಲಂ 6ನೇ ಪ್ರಕರಣದ ಮೇರೆಗೆ ಸದರೀ ಜಮೀನುಗಳು ಮೇಲಿನ ಉದ್ದೇಶಕ್ಕಾಗಿ ಅವಶ್ಯವಾಗಿ ಬೇಕಾಗಬಹುದೆಂದು ಈ ಮೂಲಕ ಘೋಷಿಸಲಾಗಿದೆ. ಮೇಲಿನ ಅಧಿನಿಯಮ ಕಲಂ 17 ಮತ್ತು 
ಕಲಂ 3( ಸಿ) ರ ಪ್ರಕಾರ ಹೊಂದಿರುವ ಅಧಿಕಾರದ ಮೇಲೆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಪೋಡಿಯಂ ಬ್ಲಾಕ್, 3ನೇ ಮಹಡಿ, ವಿಶ್ವೇಶ್ವರಯ್ಯ ಕೇಂದ್ರ , ಬೆಂಗಳೂರು-1, ಇವರನ್ನು ಸದರಿ 
ಕಾರ್ಯವನ್ನು ನಿರ್ವಹಿಸಿ ವಿಶೇಷ ಜಿಲ್ಲಾಧಿಕಾರಿಯವರು ಮಾಡುವ ಕೆಲಸವನ್ನು ನಿರ್ವಹಿಸಿ ಜಮೀನನ್ನು ಭೂ ಸ್ವಾಧೀನ ಪಡಿಸಿಕೊಳ್ಳಲು ಆದೇಶ ಮಾಡಲಾಗಿದೆ. ಕರ್ನಾಟಕ ಸರ್ಕಾರದವರು 
ಮೇಲ್ಕಂಡ ನಿಯಮದ ಕಲಂ 17ರ ಉಪ ಕಲಂ (1) ಮತ್ತು ( 4) ರ ಪ್ರಕಾರ ಪ್ರದತ್ತವಾದ ಅಧಿಕಾರದ ಮೇಲೆ ಸದರೀ ನಿಯಮ ಕಲಂ 9 ಮತ್ತು 10ರ ಪ್ರಕಾರ ಹೊರಡಿಸಲಾಗುವ 
ತಿಳುವಳಿಕೆಯನ್ನು ಪ್ರಚುರಪಡಿಸಿದ ದಿನಾಂಕದಿಂದ 15 ದಿವಸಗಳು ಕಳೆದ ನಂತರ ಸದರೀ ಜಮೀನನ್ನು ಸ್ವಾಧೀನ ಪಡೆಯಲು ಸರ್ಕಾರವು ನಿರ್ದೇಶಿಸಿರುತ್ತದೆ. 

ಸದರೀ ಜಮೀನಿನ ಒಂದು ನಕಾಶೆಯನ್ನು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳವರ ಕಛೇರಿ, ಪೋಡಿಯಂ ಬ್ಲಾಕ್ , 3ನೇ ಮಹಡಿ, ವಿಶ್ವೇಶ್ವರಯ್ಯ ಕೇಂದ್ರ, ಬೆಂಗಳೂರು ಇವರ ಕಛೇರಿಯಲ್ಲಿ 
ಪರಿಶೀಲನೆಗೆ ಇಡಲಾಗಿದೆ. 

ಅನುಸೂಚಿ 
ಜಿಲ್ಲೆ: ಬೆಂಗಳೂರು ತಾಲ್ಲೂಕು: ಬೆಂಗಳೂರು ದಕ್ಷಿಣ 

ಹೋಬಳಿ: ತಾವರೆಕೆರೆ 

ಗ್ರಾಮ : ಚುಂಚನಕುಪ್ಪೆ 
ಖಾತೆದಾರರ ಹೆಸರು ಅನುಭವದಾರರ | ಸರ್ವೆ | ತರಹೆ 

ಚಕ್ಕುಬಂದಿ 

| ಭೂ ಸ್ವಾಧೀನಕ್ಕೆ ಬೇಕಾದ | 
ಹೆಸರು ನಂ . ಪೂರ್ವ ಪಶ್ಚಿಮ ( ಉತ್ತರ | ದಕ್ಷಿಣ | ವಿಸ್ತೀರ್ಣ | ಆಕಾರ 

ಎ - ಗುಂ 
ಸಿ . ವಿಶ್ವಾಸ್ ಬಿನ್ 

ಸಿ . ವಿಶ್ವಾಸ್ 

16:33 ರ | ಖಿನ್ನಿ 16 :33 ರ | ಬಾಹ್ಯಾಕಾಶ ಇಲಾಖೆಗೆ | ಸನಂ 16 ರ | ಬಾಹ್ಯಾಕಾಶ 3 - 00 13- 20 | 
ಎಲ್. ಚಂದ್ರಮೂರ್ತಿ 

ಜಮೀನು 

ಉಳಿಕೆ | ಭೂ ಸ್ವಾಧೀನವಾಗಿರುವ | ಜಮೀನು ಇಲಾಖೆಗೆ ಭೂ 
ಜಮೀನು ಜಮೀನು 

ಸ್ವಾಧೀನವಾಗಿರುವ 

ಜಮೀನು 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ . ಆರ್ . 60 

- ಎಂ . ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ (ಭೂಸ್ವಾಧೀನ- 2 ಮತ್ತು ಪುನರ್ವಸತಿ) 


ಸಂ . 


